ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ , ಮಾರ್ಚ್ ೩೧, ೨೦೧೬ ( ಚೈತ್ರ ೧೧, ಶಕ ವರ್ಷ ೧೯೩೭) 
Bengaluru , Thursday , March 31 , 2016 (Chaithra 11, Shaka Varsha 1937 ) 


ಸಂಚಿಕೆ ೧೪ 
Issue 13 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಇ 803 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 08 - 12 - 2015 
ಈ ಹಿಂದೆ ಅಧಿಸೂಚನೆ ಸಂ : ಆಇ 54 ವೆಚ್ಚ - 12/15 , ದಿನಾಂಕ 05 -02 - 2015 ರಲ್ಲಿನ ತಖ್ಯ ಕ್ರಮ ಸಂಖ್ಯೆ 02 ರಲ್ಲಿ ನಮೂದಿಸಿರುವ 
ಒಂದಕ್ಕೆ 1,43 ,175/- ಎಂಬುದನ್ನು 1,43,125 /- ಎಂದು ದಿನಾಂಕ 05 - 02 - 2015 ರಿಂದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


P B . 153 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 750 ವೆಚ್ಚ - 12 / 15, ಬೆಂಗಳೂರು, ದಿನಾಂಕ 04 - 12 -2015 
ಶ್ರೀ ಟಿ.ಎಸ್. ಕೆಂಚಪ್ಪ, ನಿವೃತ್ತ ಉಪ ನಿರ್ದೇಶಕರು Forensic Science Laboratory, ಬೆಂಗಳೂರು, ಇವರ ಸೇವೆಯನ್ನು ಮಾಸಿಕ 
* 45,000 /- ಗಳ ಸಮಾಲೋಚನಾ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್‌, 
PR, 154 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


( ೮೫೩ ) 


೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 801 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 07 - 12 - 2015 
ಮಂಡ್ಯದ ಸಕ್ಕರೆ ಕಾರ್ಖಾನೆಯಲ್ಲಿ ಪದೇ ಪದೆ ಯಂತ್ರೋಪಕರಣಗಳ ದುರಸ್ತಿಯಾಗುತ್ತಿರುವುದರಿಂದ, ಇದರ ಬಗ್ಗೆ Comprehensive Review 
ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ National Sugar Institute ( NSI), Kanpur ಸಂಸ್ಥೆಯ ವತಿಯಿಂದ Technical Advice 
and Assistance ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್, 
P . R . 155 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 800 ವೆಚ್ಚ -12/15 , ಬೆಂಗಳೂರು, ದಿನಾಂಕ 07 -12 -2015 
ದಿ ಮೈಸೂರು ಷುಗರ್ ಕಂಪನಿ ಲಿಮಿಟೆಡ್‌ನಲ್ಲಿರುವ ಎ ಮಿಲ್‌ಗೆ GRPF Motor and VFD Panel ಅಳವಡಿಸುವ ಕಾರ್ಯವನ್ನು 
M /s. ABB Limited, Bengaluru ಈ ಸಂಸ್ಥೆಗೆ 23,06,719 /- ಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 156 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 738 ವೆಚ್ಚ - 12/ 15 , ಬೆಂಗಳೂರು, ದಿನಾಂಕ 17 - 11 - 2015 
ಬೆಸ್ಕಾಂ ಸಂಸ್ಥೆಯು Smart Grid Road Map ನ್ನು ಅಳವಡಿಸಲು ಮೆ . M/s. India Smart Grid Forum (ISGT) ಸಂಸ್ಥೆಯ ಸೇವೆಯನ್ನು 
41.55 ಲಕ್ಷಗಳು + applicable taxes ಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು ಹಾಗೂ 
Administrative Department should satisfy itself regarding the reasonableness of rates. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್‌, 
P . B . 157 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 741 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 17 - 11 - 2015 
ವಿಜಯಪುರ, ಬಾಗಲಕೋಟೆ, ಬೀದರ್ ಹಾಗೂ ಶಿವಮೊಗ್ಗ ವಿಜ್ಞಾನ ಕೇಂದ್ರಗಳಿಗೆ ಅಗಸ್ಯ ಇಂಟರ್‌ನ್ಯಾಷನಲ್ ಫೌಂಡೇಷನ್ ಸಂಸ್ಥೆಯ 
ವತಿಯಿಂದ ಭೋದನಾ ಕಲಿಕಾ ಸಾಮಗ್ರಿ ಮತ್ತು ಮಾದರಿಗಳನ್ನು ( 17. 63 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 


೮೫೫ 


ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ) ಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ) ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


PR. 158 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 727 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 17 - 11 -2015 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ E-SWATHU Project ಗೆ ಅವಶ್ಯಕವಿರುವ 1 Senior Programmer ಮತ್ತು 
2 Programmers ಗಳ ಸೇವೆಯನ್ನು ಕೇಂದ್ರ ಸರ್ಕಾರದ ಅಂಗ ಸಂಸ್ಥೆಯಾದ NICSI ಸಂಸ್ಥೆಯಿಂದ ಒಟ್ಟು ೯ 13 .50 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ 
ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 159 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 739 ವೆಚ್ಚ -12 /15 , ಬೆಂಗಳೂರು, ದಿನಾಂಕ 17 - 11 - 2015 
ದಿ: ಡಿ. ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಆಚರಣೆ ಅಂಗವಾಗಿ ಮೈಸೂರು ಜಿಲ್ಲೆ, ಹುಣಸೂರು ತಾಲ್ಲೂಕು, ಕಲ್ಲಹಳ್ಳಿ ಗ್ರಾಮದಲ್ಲಿ 
ದೇವರಾಜ ಅರಸುರವರು ವಾಸಿಸುತ್ತಿದ್ದ ಮನೆಯನ್ನು 12.78 ಲಕ್ಷಗಳ ವೆಚ್ಚದಲ್ಲಿ ಪುನಶ್ವೇತನಗಳಿಸುವ ಕಾಮಗಾರಿಯನ್ನು ಪುರಾತತ್ವ ಸಂಗ್ರಹಾಲಯಗಳು 
ಮತ್ತು ಪರಂಪರೆ ಇಲಾಖೆ ( Department of Archaeology , Museums and Heritage) ಮೈಸೂರು, ಇವರ ಮೂಲಕ ನೇರವಾಗಿ ಕೈಗೊಳ್ಳಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . R . 160 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 698 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 17 - 11 - 2015 
ಕರ್ನಾಟಕ ರಾಜ್ಯ ಪೊಲೀಸ್ ಕ್ರೀಡಾಭಿವೃದ್ಧಿ ಮಂಡಳಿ ನಡೆಸುವ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಅವಶ್ಯಕವಿರುವ 1 ಏರ್ ರೈಫಲ್ ಮತ್ತು 1 ಏರ್ 
ಪಿಸ್ತೂಲ್‌ಗಳನ್ನು ಕರ್ನಾಟಕ ರಾಜ್ಯ ರೈಫಲ್ ಅಸೋಸಿಯೇಷನ್‌ನಿಂದ 1 2,42,985 /- ಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೫೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 
ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . B . 161 


S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 725 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 17 - 11 - 2015 
ಮೆಟ್ರೋ 2ನೇ ಹಂತ ಪರಿಕಲ್ಪನಾ ವಿನ್ಯಾಸ ಹಾಗೂ ಕಾಮಗಾರಿಗಳನ್ನು ತಜ್ಞರಿಂದ ಪರಿಶೀಲನೆಗೊಳಪಡಿಸುವ ( Structural Design - Proof 
checking Consultancy) ಕಾರ್ಯ ವನ್ನು 1 2 .51 ಕೋಟಿಗಳ ( Excluding service tax) ವೆಚ್ಚದಲ್ಲಿ IISc- CSIC ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್ . ಬಿ. ಗಿರಿಜಪ್ಪನವರ್ , 
P . R . 162 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 770 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 09 - 11 - 2015 
ನವೆಂಬರ್ 10, 2015 ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್‌ನಲ್ಲಿ ಆಚರಿಸಲು ಉದ್ದೇಶಿಸಿರುವ ಹಜರತ್ ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆ 
ಅವಶ್ಯಕವಿರುವ ಇವೆಂಟ್ ಮ್ಯಾನೇಜ್‌ಮೆಂಟ್, ಪ್ರಿಂಟಿಂಗ್ , ಸ್ಟೇಷನರಿ ಹಾಗೂ ಜಾಹೀರಾತನ್ನು ಮೆ ಮಾರ್ಕೆಟಿಂಗ್ ಕನ್ಸಲ್ಟಂಟ್ಸ್ ಅಂಡ್ ಏಜೆನ್ಸಿಸ್ 
ಲಿಮಿಟೆಡ್ (MC & A) ಸಂಸ್ಥೆಯಿಂದ ಒಟ್ಟಾರೆ 7 46. 00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆ/ಉತ್ಪನ್ನ /ಕಾರ್ಯಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R . 163 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 704 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 31 -10 - 2015 
- ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ - 2015ಕ್ಕೆ ಸಂಬಂಧಿಸಿದಂತೆ ಅವಶ್ಯಕವಿರುವ ಜರೂರು ಸೇವೆ/ಕಾಮಗಾರಿಗಳನ್ನು ನೇರವಾಗಿ 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ 
ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆ/ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 164 
S. C . 25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 

೮೫೭ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 699 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 31 -10 -2015 
ಶ್ರೀ ಎ.ಆರ್. ಶ್ರೀನಿವಾಸಮೂರ್ತಿ, ನಿವೃತ್ತ ಅಧೀನ ಕಾರ್ಯದರ್ಶಿ, ಇವರ ಸೇವೆಯನ್ನು ಮಾಸಿಕ ( 30 ,000 /- ಗಳ ಸಮಾಲೋಚನಾ 
ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ 
ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R. 165 
S. C. 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 656 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 31 - 10 -2015 
ಸಕಾಲದಲ್ಲಿ ಸಿಕ್ಕಿದ್ದು ಎಂಬ 15 ನಿಮಿಷಗಳ ಕಾರ್ಯಕ್ರಮವನ್ನು ಒಟ್ಟು 13 ಕೇಂದ್ರಗಳಲ್ಲಿ AllIndia Radio ರವರಿಂದ 9,46,346/- ಗಳ 
ವೆಚ್ಚದಲ್ಲಿ ಪ್ರಸಾರ ಮಾಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ , 
P . R . 166 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 709 ವೆಚ್ಚ - 12 / 15, ಬೆಂಗಳೂರು, ದಿನಾಂಕ 31- 10 - 2015 
ಹಿಂದುಳಿದ ವರ್ಗಗಳ ಅರ್ಹ 100 ಅಭ್ಯರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ 2015 - 16ನೇ ಸಾಲಿಗೆ 1. Bar Bending, 2. Masonry, 
3. Shuttering Carpentry, 4. Plumbing, 5. Painting and 6. Scaffolding ವಿಷಯಗಳ ಬಗ್ಗೆ ತರಬೇತಿಯನ್ನು ಕ 13. 00 ಲಕ್ಷಗಳ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ 
ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು ಮತ್ತು ತರಬೇತಿ ಪಡೆದ ಕನಿಷ್ಠ ಶೇ . 75 % ರಷ್ಟು ಪ್ರಶಿಕ್ಷಣಾರ್ಥಿಗಳಿಗೆ ಸ್ಥಳ ನಿಯೋಜನೆ ಖಾತರಿ (Placement Guarantee ) ಯನ್ನು 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ಒದಗಿಸಬೇಕು. 


jarar 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಬಿ . ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


P . R . 167 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 708 ವೆಚ್ಚ - 12 /15 , ಬೆಂಗಳೂರು, ದಿನಾಂಕ 31 - 10 -2015 
ಮೈಸೂರಿನ ಪೀಪಲ್ಸ್ ಪಾರ್ಕ್‌ನಲ್ಲಿ ನಗರ ಕೇಂದ್ರ ಗ್ರಂಥಾಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿಯನ್ನು 1 5 .75 ಕೋಟಿಗಳ ವೆಚ್ಚದಲ್ಲಿ 
ನೇರವಾಗಿ KRIDL ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

ಭಾಗ ೪ಎ 
ಷರತ್ತುಗಳು : 
1. ಸದರಿ ಕಾಮಗಾರಿಗಳನ್ನು ಯುಕ್ತ ದರದಲ್ಲಿ , PWD- QSR ದರಗಳನ್ನು ಮೀರದಂತೆ ಸಂಗ್ರಹಿಸುವುದು ಹಾಗೂ KRIDL ಸಂಸ್ಥೆಯು 

ಸಲ್ಲಿಸಿರುವ ದರಪಟ್ಟಿಯು ಸ್ಪರ್ಧಾತ್ಮಕವಾಗಿದೆಯೇ ಎಂಬುದನ್ನು ಆಡಳಿತ ಇಲಾಖೆಯು ದೃಢೀಕರಿಸಿಕೊಳ್ಳುವುದು. 
ಕಾಮಗಾರಿಗಳ ಗುಣಮಟ್ಟ ತೃಪ್ತಿಕರವಾಗಿ ಉತ್ತಮ ಗುಣಮಟ್ಟದ್ದಾಗಿರುವಂತೆ ಆಡಳಿತ ಇಲಾಖೆಯು ಎಚ್ಚರಿಕೆ ವಹಿಸುವುದು. 
ನಿಗಧಿತ ಸಮಯದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಿ KRIDL ನೊಂದಿಗೆ ಒಪ್ಪಂದವನ್ನು 
ಮಾಡಿಕೊಳ್ಳುವುದು. 


3 , 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಬಿ. ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, (ಸಂಗ್ರಹಣಾ ಕೋಶ) 


P . B . 168 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 716 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 31- 10 -2015 
ಮಾನ್ಯ ಮುಖ್ಯಮಂತ್ರಿಯವರ ಸಾಮಾಜಿಕ ಜಾಲ ತಾಣದ ನಿರ್ವಹಣೆಯನ್ನು ವಾರ್ಷಿಕ 1 60 . 00 ಲಕ್ಷಗಳ ವೆಚ್ಚದಲ್ಲಿ ಮೆ ಆಡ್ ಫ್ಯಾಕ್ಟರ್‌ 
ಪಿಆರ್ ಪ್ರೈವೇಟ್ ಲಿ., ಸಂಸ್ಥೆಯ ಮೂಲಕ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 
4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಬಿ . ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


P . B . 169 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 730 ವೆಚ್ಚ- 12 /15 , ಬೆಂಗಳೂರು, ದಿನಾಂಕ 29 - 10 -2015 
ದಿನಾಂಕ 08- 11 -2015 ರಂದು 10ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ National Talent Search 
Examination ಮತ್ತು National Means Cum Merit Scholorships ಪರೀಕ್ಷೆಯನ್ನು ಮಕ್ಕಳಿಗೆ Scholorships ನೀಡುವ ಸಲುವಾಗಿ ನಡೆಸಲು ಪ್ರಶ್ನೆ ಪತ್ರಿಕೆ 
ಹಾಗೂ ವಿವಿಧ ಪರೀಕ್ಷಾ ಕೆಲಸಗಳನ್ನು ಕೆ 130. 00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ) ಯು 
ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಬಿ . ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


P . R . 170 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 719 ವೆಚ್ಚ - 12/ 15 , ಬೆಂಗಳೂರು, ದಿನಾಂಕ 28 - 10 - 2015 
ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ದಿನಾಂಕ 7 ಮತ್ತು 8ನೇ ನವೆಂಬರ್ 2015 ರಂದು ನಡೆಯಲಿರುವ ಉದ್ಯೋಗ ಮೇಳಕ್ಕೆ 
ಸಂಬಂಧಿಸಿದಂತೆ ಅಗತ್ಯ ಸೇವೆಯನ್ನು 1 36 . 00 ಲಕ್ಷಗಳ ವೆಚ್ಚದಲ್ಲಿ ಮೆ || MCA ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

೮೫೯ 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಬಿ. ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


P . B . 171 
S . C . 25 


ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಇ 689 ವೆಚ್ಚ -12/15 , ಬೆಂಗಳೂರು, ದಿನಾಂಕ 14 - 10 - 2015 
ಈ ಹಿಂದೆ ಹೊರಡಿಸಿರುವ ಅಧಿಸೂಚನೆ ಸಂ : ಆಇ 665 ವೆಚ್ಚ -12/15 , ದಿನಾಂಕ 19 - 09 -2015 ರ ಒಂದನೇ ಸಾಲಿನಲ್ಲಿ ತಿಳಿಸಿರುವ ಮಾನ್ಯ 
ಮುಖ್ಯಮಂತ್ರಿಯವರು ಎಂಬ ಪದದ ನಂತರದಲ್ಲಿ ಮತ್ತು ಮಾನ್ಯ ರಾಜ್ಯಪಾಲರು ಎಂಬ ಪದವನ್ನು ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಬಿ . ಗಿರಿಜಪ್ಪನವರ್ , 
P. R. 172 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 659 ವೆಚ್ಚ- 12 / 15, ಬೆಂಗಳೂರು, ದಿನಾಂಕ 17 - 10 -2015 
8ನೇ ಬೆಂಗಳೂರು ಅಂತರರಾಷ್ಟ್ರೀಯ ಚಲನಚಿತ್ರೋತ್ಸವ - 2015 ” ಕ್ಕೆ ಈ ಕೆಳಕಂಡವರ ಸೇವೆಯನ್ನು ದಿನಾಂಕ 01 - 08 - 2015 ರಿಂದ 6 ತಿಂಗಳ 
ಅವಧಿಗೆ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕ್ರಮ 


ಹೆಸರು ಮತ್ತು ಪದನಾಮ 


ಮಾಸಿಕ ಸಮಾಲೋಚನಾ ಶುಲ್ಕ 

(ಕೆ ಗಳಲ್ಲಿ) 


ಸಂಖ್ಯೆ 


01 


60 , 000 / 


ಶ್ರೀ ಎನ್. ವಿದ್ಯಾಶಂಕರ್ 
ಕಲಾತ್ಮಕ ನಿರ್ದೇಶಕರು 
ಶ್ರೀ ಆನಂದ್ ವರದರಾಜ್‌ 
ಉಪಕಲಾ ನಿರ್ದೇಶಕರು 


35 , 000/ 


03 


25 ,000 / 


ಶ್ರೀ ಶಿವಾನಂದ ಸೋಮಪ್ಪ 
ಕಛೇರಿ ಕಾರ್ಯಕಾರಿ ವ್ಯವಸ್ಥಾಪಕರು 


04 


20 , 000/ 


ಶ್ರೀ ನಿಖಿಲ್ ಭಾರದ್ವಾಜ್ 
ಸಂಘಟನಾಕಾರರು 


20 , 000 / 


ಶ್ರೀ ಪಿ . ಬಿ . ಮುರಳಿ 
ಸಂಘಟನಾಕಾರರು 


20, 000 / 


ಶ್ರೀ ಆನಂದ್ ಕಣ್ಣನ್ 
ಸಂಘಟನಾಕಾರರು 


14 ,000/ 


ಕಂಪ್ಯೂಟರ್ ಆಪರೇಟರ್ 
(2 ಹುದ್ದೆಗಳು) 
ಗ್ರೂಪ್ ಡಿ 
2 ಹುದ್ದೆಗಳು 


08 


10 , 000 / 


೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಬಿ. ಗಿರಿಜಪ್ಪನವರ್ , 
P. R . 173 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 673 ವೆಚ್ಚ -12 / 15, ಬೆಂಗಳೂರು, ದಿನಾಂಕ 23 - 09 -2015 
ಖಜಾನೆ - 2 ಯೋಜನೆಯ ಅಭಿವೃದ್ಧಿ ಕಾರ್ಯವು ಯಾವುದೇ ಅಡಚಣೆಯಿಲ್ಲದೆ ಸಾಗಲು ಹಾಗೂ ಅನುಷ್ಠಾನಗೊಳಿಸಲು ಈ ಕೆಳಕಂಡ 
ಸಮಾಲೋಚಕರ ಸೇವೆಗಳನ್ನು ಮುಂದುವರೆಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


1. ದಿನಾಂಕ : 01 - 11 - 2015 ರಿಂದ ಒಂದು ವರ್ಷದ ಅವಧಿಗೆ : 
( ಅ) ಶ್ರೀ ಸೌರಭ್ ಭಟ್ಟಾಚಾರ್ಯ, ತಾಂತ್ರಿಕ ಸಲಹೆಗಾರರು, ಮೆ || ಪಿ. ಡಬ್ಲೂ .ಸಿ., ಮಾಸಿಕ 1 2. 60 ಲಕ್ಷ + ತೆರಿಗೆಗಳು. 
( ಆ ) ಶ್ರೀ ಕುತ್ತುರಾಜ್ , ನೆಟ್‌ವರ್ಕ್ ಸಲಹೆಗಾರರು , ಮೆ | ಎಸ್. ಟಿ. ಪಿ . ಐ ., ಮಾಸಿಕ { 1,37 ,500 + ತೆರಿಗೆಗಳು. 


1 . ದಿನಾಂಕ : 01 - 11 - 2015 ರಿಂದ ಒಂದು ವರ್ಷದ ಅವಧಿಗೆ : 
( ಇ) ಶ್ರೀ ಎನ್. ವಿನಾಯಕ್ , ನಿವೃತ್ತ ಸಹಾಯಕ ಖಜಾನಾಧಿಕಾರಿ , ಸಮಾಲೋಚಕರು : ಮಾಸಿಕ 1 40,000 / 
( ಈ ) ಶ್ರೀಮತಿ ಶಶಿಕಲಾ, ಕಛೇರಿ ಸಲಹೆಗಾರರು : ಮಾಸಿಕ ( 31,000/ 
( ಉ ) ಶ್ರೀ ಎಂ . ಟಿ. ಪ್ರಕಾಶ್ , ಬೆಂಬಲ ಸಿಬ್ಬಂದಿ : ಮಾಸಿಕ 9 ,500/-. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ಬಿ. ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, (ಸಂಗ್ರಹಣಾ ಕೋಶ) 


P . R . 174 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 636 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 30 - 09 - 2015 
ರಾಜ್ಯದ ಹದಿಹರೆಯದ ಹೆಣ್ಣುಮಕ್ಕಳಿಗೆ ಶುಚಿ ಯೋಜನೆಯಡಿ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್‌ಗಳನ್ನು ಒದಗಿಸಲು ಅಗತ್ಯವಿರುವ ಸ್ಯಾನಿಟರಿ 
ನ್ಯಾಪ್ಕಿನ್‌ಗಳನ್ನು ಪ್ರತಿ 10 ಪ್ಯಾಡ್‌ಗಳ ಒಂದು ಪ್ಯಾಕೇಟ್‌ಗೆ 7 20.76 + ತೆರಿಗೆಗಳ ದರದಲ್ಲಿ ಮೆ | HLL Life Care Ltd .(A Gol PSU) ಸಂಸ್ಥೆಯಿಂದ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇರವಾಗಿ ಒಂದು ವರ್ಷದ ಅವಧಿಗೆ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 

999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಷರತ್ತುಗಳು : 
1. ಉತ್ತಮ ಗುಣಮಟ್ಟದ ಸ್ಯಾನಿಟರಿ ನ್ಯಾಪ್ಕಿನ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
2 . Health Department should satisfy itself regarding the Price and the Quality of the supplies . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಬಿ. ಗಿರಿಜಪ್ಪನವರ್‌, 
P . R . 175 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 

೮೬೧ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 679 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 03 - 10 -2015 
ಕಲಬುರಗಿ ವಿಮಾನ ನಿಲ್ದಾಣ ಯೋಜನೆಯ ಬಾಕಿ ಉಳಿದ ಕಾಮಗಾರಿಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಹಿಂದೆ ಹೊರಡಿಸಲಾಗಿರುವ 
ಅಧಿಸೂಚನೆ ಸಂ : ಆಇ 570 ವೆಚ್ಚ - 1215, ದಿನಾಂಕ 01 - 09 - 2015 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಮುಂದುವರೆದು, ಸದರಿ 
ಕಾಮಗಾರಿಯನ್ನು ಕೈಗೊಳ್ಳುವ ಸಲುವಾಗಿ ಈ ಕೆಳಗೆ ತಿಳಿಸಿರುವ ಕಾರ್ಯಗಳನ್ನು ಮೆ | ರೈಮ್ಸ್ ಸಂಸ್ಥೆಯ ಮೂಲಕ ನೇರವಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಸೇವೆಯ ವಿವರ 


ಶುಲ್ಕ 


ಕ್ರಮ ಸಂಖ್ಯೆ 
- 01 


0 .75 % of the Project Cost 


STAGE : 1 : Design , Review report and drawings , bill of quantities 
and technical specifications will be provided in six sets . 


02 


1.00 % ofthe Project Cost 


STAGE :2 : M /s. RITES will also carry out monthly inspections | 
during the construction period and will submit a monthly inspection 
report to the PWD and IDD . 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ಬಿ . ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 


P . R . 176 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 527 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 14 -10 - 2015 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಪಿಎಸ್‌ಐ ( ಸಿವಿಲ್) ಮತ್ತು ಆರ್‌ಎಸ್‌ಐ ( ಸಿಎಆರ್/ ಡಿಎಆರ್) ಹುದ್ದೆಗಳ ನೇರ 
ನೇಮಕಾತಿ ಪ್ರಕ್ರಿಯೆಯನ್ನು 18.60 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಬಿ . ಗಿರಿಜಪ್ಪನವರ್ , 
P . R . 177 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C . 25 

ಆರ್ಥಿಕ ಇಲಾಖೆ, ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 593 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 14- 10 -2015 
ಪೊಲೀಸ್ ಕಾನ್ಸ್‌ಟೇಬಲ್ ( ಸಿವಿಲ್ ) (ವೈರ್‌ಲೆಸ್), ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್‌ಟೇಬಲ್ ( ಸಿಎಆರ್ / ಡಿಎಆರ್ ) ಮತ್ತು ವಿಶೇಷ ಮೀಸಲು 
ಪೊಲೀಸ್ ಕಾನ್ಸ್‌ಟೇಬಲ್ ( ಕೆಎಸ್‌ಆರ್‌ಪಿ) ಗಳ ಒಟಾರೆ 7903 ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೆ. 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P . R . 178 
S. C . 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 608 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 14- 10- 2015 | 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಪಿಸಿ ( ಸಿವಿಲ್) ಮತ್ತು ಎಪಿಸಿ ( ಸಿಎಆರ್/ ಡಿಎಆರ್ ) ಹುದ್ದೆಗಳ ನೇರ ನೇಮಕಾತಿ 
ಪ್ರಕ್ರಿಯೆಯನ್ನು 1 30.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್ . ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R. 179 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 526 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 14 - 10 -2015 
ವಿವಿಧ ವೃಂದದ ಒಟ್ಟಾರೆ 372 ಸಬ್ ಇನ್ಸ್‌ಪೆಕ್ಟರ್ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು 1.25 ಕೋಟಿಗಳ ವೆಚ್ಚದಲ್ಲಿ ನೇರವಾಗಿ 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . R . 180 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 721 ವೆಚ್ಚ - 12 / 15, ಬೆಂಗಳೂರು, ದಿನಾಂಕ 14 - 10 - 2015 
ದಸರಾ ವಸ್ತು ಪ್ರದರ್ಶನ - 2015ರ ಪ್ರವೇಶ ಶುಲ್ಕದ ಟಿಕೆಟ್‌ಗಳನ್ನು ಪ್ರತಿ ಟಿಕೆಟಿಗೆ 40 ಪೈಸೆ+ ತೆರಿಗೆ ದರದಲ್ಲಿ ಮೆ || ಮಾರ್ಕೆಟಿಂಗ್ ಕನ್ಸಲ್ಟಂಟ್ಸ್ 
ಅಂಡ್ ಏಜೆನ್ಸಿಸ್ ಲಿ., ಬೆಂಗಳೂರು, ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R. 181 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 680 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 14 - 10 - 2015 
ಶ್ರೀ ಆರ್.ಕೆ. ಶಿವರಾಮ್, ನಿವೃತ್ತ ಜಂಟಿ ನಿರ್ದೇಶಕರು ( ಸ್ವಪ್ರ.), ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಇವರ ಸೇವೆಯನ್ನು 
ಮಾಸಿಕ ( 30,000 /- ಗಳ ಸಮಾಲೋಚನಾ ಶುಲ್ಕದೊಂದಿಗೆ ದಿನಾಂಕ 01- 10 - 2015 ರಿಂದ 30 - 06 - 2016 ರವರೆಗೆ 8ನೇ ಬೆಂಗಳೂರು 
ಅಂತರರಾಷ್ಟ್ರೀಯ ಚಿತ್ರೋತ್ಸವದ ಅಂಗವಾಗಿ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 

೮೬೩ 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 182 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 647 ವೆಚ್ಚ-12 / 15 , ಬೆಂಗಳೂರು, ದಿನಾಂಕ 07 -10 - 2015 
ಮೀನುಗಾರಿಕೆ ಇಲಾಖೆಯ ಮೀನುಮರಿ ಪಾಲನಾ ಕೇಂದ್ರ, ಗೋಪಾಲಪುರ , ಮಂಡ್ಯ ಜಿಲ್ಲೆ, ಇಲ್ಲಿಗೆ Pre-feasibility and project structuring 
for exploring Private Sector Participation of operations and Maintenance of fishery farms ಎಂಬ ವಿಷಯದ ಬಗ್ಗೆ ವರದಿಯನ್ನು ತಯಾರಿಸುವ 
ಕಾರ್ಯವನ್ನು M /s. IDECK ಸಂಸ್ಥೆಗೆ 4. 95 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . B . 183 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 645 ವೆಚ್ಚ -12/ 15 , ಬೆಂಗಳೂರು, ದಿನಾಂಕ 07 -10 -2015 
ಕರ್ನಾಟಕ ಕೊಳಚೆ ಪ್ರದೇಶಗಳಲ್ಲಿ ವಾಸವಿರುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಕುರಿತು ಸಮಗ್ರ ಅಧ್ಯಯನ ಮಾಡಿ ವರದಿ ಸಲ್ಲಿಸುವ 
ಕಾರ್ಯವನ್ನು ಮೆ || ISEC ಸಂಸ್ಥೆಗೆ 1 3 ,92,150/ - ಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಸತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಸತಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . R . 184 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 614 ವೆಚ್ಚ -12 /15, ಬೆಂಗಳೂರು, ದಿನಾಂಕ 05 - 10 - 2015 
ಗ್ರಾಮ ಪಂಚಾಯತ್ ಕಛೇರಿಗಳಿಗೆ ಅವಶ್ಯ ತಂತ್ರಾಂಶವನ್ನು ಹಾಗೂ MIS for all State Schemes ಗಳನ್ನು ಅಭಿವೃದ್ಧಿ ಪಡಿಸಲು ಅಗತ್ಯವಿರುವ 
ಗಣಕಯಂತ್ರ ಕಾರ್ಯಕ್ರಮ /ತಂತ್ರಾಂಶ ತಂತ್ರಜ್ಞರ ಸೇವೆಯನ್ನು ( 38.00 ಲಕ್ಷಗಳ ವೆಚ್ಚದಲ್ಲಿ NICSI ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R . 185 

ಎನ್.ಬಿ . ಗಿರಿಜಪ್ಪನವರ್ 
S . C . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 632 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 23 - 09 -2015 
ಶ್ರೀ ಟಿ. ಪಿ . ನರಸಿಂಗ್ ರಾವ್, ನಿವೃತ್ತ ಜಂಟಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಇವರ ಸೇವೆಯನ್ನು ದಿನಾಂಕ 30 - 07 -2015 ರಿಂದ 
30 - 04 -2016 ರವರೆಗೆ ಮಾಸಿಕ ( 65 ,000/- ಗಳ ಸಂಚಿತ ವೇತನದ ಆಧಾರದ ಮೇಲೆ ಆರ್ಥಿಕ ಇಲಾಖೆಯಲ್ಲಿ ಸಲಹೆಗಾರರನ್ನಾಗಿ ಪಡೆಯಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P. R. 186 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 670 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 28 - 09 -2015 
15 ಸಿ ವರ್ಗದ ಗಣಿಗುತ್ತಿಗೆಗಳ ಹರಾಜು ಸಂಬಂಧ Training and Supervison for DGPS Survey ಕಾರ್ಯ ಕ್ರಮವನ್ನು ಕ 15 .00 ಲಕ್ಷಗಳ 
ವೆಚ್ಚದಲ್ಲಿ NIT ಸೂರತ್ಕಲ್ ( NIT-K) ಸಂಸ್ಥೆಯ ವತಿಯಿಂದ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R . 187 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 668 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 28 - 09 - 2015 
_ 15 ಸಿ ವರ್ಗದ ಗಣಿಗುತ್ತಿಗೆಗಳ ಡಿಜಿಪಿಎಸ್ ಸರ್ವೆ ಮಾಡಲು ಅಗತ್ಯವಿರುವ ಗಣಿ ಬೌಂಡರಿಗಳ ಮಾರ್ಕ್ ಮಾಡುವ ಕಾರ್ಯವನ್ನು ಮೆ || 
ಕೆ.ಎಸ್.ಆರ್.ಎಸ್. ಎ . ಸಿ. ( Karnataka State Remote Sensing Applications centre - KSRSAC) ಸಂಸ್ಥೆಗೆ 7 22 ,40,499 /- (inclusive of 
institutional charges @ 15 % and service charges @ 14 % ) ಗಳ ದರದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 188 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 669 ವೆಚ್ಚ -12 /15, ಬೆಂಗಳೂರು, ದಿನಾಂಕ 28 - 09 - 2015 
15 ಸಿ ವರ್ಗದ ಗಣಿಗಳ ಗಡಿಗುರುತಿಸುವಿಕೆಯ ಸರ್ವೆ ಕಾರ್ಯವನ್ನು ೯ 15.00 ಲಕ್ಷಗಳ ವೆಚ್ಚದಲ್ಲಿ ಸರ್ವೆ ಆಫ್ ಇಂಡಿಯಾಗೆ ನೇರವಾಗಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


೮೬೫ 


ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್.ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . R . 189 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 606 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 21 - 09 - 2015 
ಮೈಸೂರಿನಲ್ಲಿ ಕಾವೇರಿ ಆರ್ಟ್ ಗ್ಯಾಲರಿಯನ್ನು ಸ್ಥಾಪಿಸುವ ಕಾರ್ಯವನ್ನು 350.00 ಲಕ್ಷಗಳ ವೆಚ್ಚದಲ್ಲಿ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ , 
ಅಲಹಾಬಾದ್ ( NASI) ಹಾಗೂ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಪರಿಷತ್ತು, ಕಲ್ಕತ್ತಾ (NCSM ) ಈ ಸಂಸ್ಥೆಗಳ ಮೂಲಕ ನೇರವಾಗಿ ಕೈಗೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . B . 190 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 611 ವೆಚ್ಚ - 12/ 15, ಬೆಂಗಳೂರು, ದಿನಾಂಕ 21 - 09 - 2015 
ಶ್ರೀ ಎಸ್.ಎಮ್, ಭಾವಿಕಟ್ಟಿ , ನೋಂದಣಿ ಉಪ ಮಹಾಪರಿವೀಕ್ಷಕರು ( ಜಾಗೃತದಳ ), (ನಿವೃತ್ತಿ), ಇವರ ಸೇವೆಯನ್ನು ಸಮಾಲೋಚಕರನ್ನಾಗಿ 
ಕೇಂದ್ರ ಕಛೇರಿಯಲ್ಲಿ ಒಂದು ವರ್ಷದ ಅವಧಿಗೆ ಮಾಸಿಕ ( 45 ,000 /- ಗಳ ಸಮಾಲೋಚನಾ ಶುಲ್ಕದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 191 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 623 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 21 - 09 -2015 
“ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಫಲಾನುಭವಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಠೇವಣಿಯನ್ನು ಇರಿಸಲು 
ಮತ್ತು ಅದನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಮೆ || ಭಾರತೀಯ ಜೀವ ವಿಮಾ ನಿಗಮದ ಮೂಲಕ ಪಾಲುದಾರ ಹಣಕಾಸು 
ಸಂಸ್ಥೆಯಾಗಿ ನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ 2015 -16ನೇ ಸಾಲಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . B . 192 

ಎನ್. ಬಿ . ಗಿರಿಜಪ್ಪನವರ್ 
S . C . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 665 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 19 - 09 - 2015 
ಮಾನ್ಯ ಮುಖ್ಯಮಂತ್ರಿಯವರು ತುರ್ತು / ವಿಶೇಷ ಸಂದರ್ಭದಲ್ಲಿ ಹೆಲಿಕಾಪ್ಟರ್‌/ ವಿಶೇಷ ವಿಮಾನದಲ್ಲಿ ಪ್ರಯಾಣಿಸಲು ಅವಶ್ಯಕ/ ಅನುಕೂಲಕರ 
ವಾಯುಯಾನ ಸೇವೆಯನ್ನು ನೇರವಾಗಿ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
P. R, 193 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 648 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 19 - 09 - 2015 
22ನೇ ಅಖಿಲ ಭಾರತ ಅರಣ್ಯ ಕ್ರೀಡಾ ಸಮ್ಮೇಳನವನ್ನು ದಿನಾಂಕ 19 - 12 - 2015 ರಿಂದ 23 -12 - 2015 ರವರೆಗೆ ಆಯೋಜಿಸಲು ಅವಶ್ಯಕವಿರುವ 
ಜರೂರು ಸೇವೆ/ಕಾಮಗಾರಿಗಳನ್ನು ( 510.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


PR. 194 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 604 ವೆಚ್ಚ - 12 /15 , ಬೆಂಗಳೂರು, ದಿನಾಂಕ 18 - 09 -2015 
ಜೋಗ್ ಜಲಪಾತ ಪ್ರದೇಶದಲ್ಲಿ ಸರ್ವಋತು ಜಲಪಾತ ಸೃಷ್ಟಿಸುವ ಸಂಬಂಧ “Water Recycling Project for Jog Falls ” ಬಗ್ಗೆ DPR 
ತಯಾರಿಸುವ ಕಾರ್ಯ ವನ್ನು ಕೇಂದ್ರ ಸ್ವಾಮ್ಯದ ಸಂಸ್ಥೆಯಾದ National Projects Construction Corporation Ltd., (NPCCL) ಫರೀದಾಬಾದ್, ಈ 
ಸಂಸ್ಥೆಗೆ 72 .00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


P . R . 195 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 605 ವೆಚ್ಚ - 12/ 15, ಬೆಂಗಳೂರು, ದಿನಾಂಕ 18 - 09 - 2015 
ಅಧಿಸೂಚನೆ ಸಂ : ಆಇ 562 ವೆಚ್ಚ -1214, ದಿನಾಂಕ 08 - 07 -2014 ರಲ್ಲಿ Karnataka Evaluation Authority (KEA) ಯಲ್ಲಿ CEO , KEA, 
ಇವರಿಗೆ ಕಛೇರಿಯ ಕೆಲಸಗಳಿಗೆ ನೆರವಾಗಲು ಶ್ರೀ ಎಂ . ರಂಗಣ್ಣ, ನಿವೃತ್ತ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು , ಇವರ ಸೇವೆಯನ್ನು ಮಾಸಿಕ 40,000 / 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

೮೭ 
ಗಳ ಸಮಾಲೋಚನಾ ಶುಲ್ಕದೊಂದಿಗೆ ದಿನಾಂಕ 25 -07 - 2014 ರಿಂದ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ 25 - 07 - 2015 ರಿಂದ ಒಂದು 
ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 196 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 662 ವೆಚ್ಚ - 12/15, ಬೆಂಗಳೂರು, ದಿನಾಂಕ 18 -09 - 2015 
ಮಾನ್ಯ ಕರ್ನಾಟಕ ರಾಜ್ಯಪಾಲರು ದಿನಾಂಕ 19 - 09 - 2015 ರಂದು ಬೆಂಗಳೂರು- ಹುಬ್ಬಳ್ಳಿ- ಬೆಂಗಳೂರು ಅಧಿಕೃತ ಪ್ರವಾಸವನ್ನು ಕೈಗೊಳ್ಳಲು 
ಮೆ || ಜೆ. ಎಂ . ಪಿ. ಏರ್ ಚಾರ್ಟರ್, ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R, 197 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 371 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 14 - 09 -2015 
ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ( ವೈ ) ಸೇವೆಗಳು, ಇವರು ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆ / ಚಿಕಿತ್ಸಾಲಯಗಳಿಗೆ ಅಗತ್ಯವಿರುವ 
ಔಷಧಿಗಳನ್ನು ಇಎಸ್‌ಐ ಕಾರ್ಪೋರೇಷನ್ ನಿಗಧಿಪಡಿಸಿರುವ ದರ ಹಾಗೂ ರೇಟ್ ಕಾಂಟ್ರಾಕ್ಟ್ ಗುತ್ತಿಗೆದಾರರಿಂದ ನೇರವಾಗಿ ದಿನಾಂಕ 09 - 09 - 2015 
ರಿಂದ ಒಂದು ವರ್ಷದ ಅವಧಿಗೆ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಾರ್ಮಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಾರ್ಮಿಕ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


PR. 198 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 587 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 09 - 09 -2015 
ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇರುವ ನಿಗಮದ ನಿವೇಶನ ಸರ್ವೆ ನಂ . 09 ಮೈಸೂರು ರಸ್ತೆಯಲ್ಲಿ ಗೋದಾಮು/ ಕಚೇರಿ ಕಟ್ಟಡ 
ನಿರ್ಮಾಣ ಕಾಮಗಾರಿಯನ್ನು 1 483 .00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ KRIDL ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

ಭಾಗ ೪ಎ 
ಷರತ್ತುಗಳು : 
1. ಸದರಿ ಕಾಮಗಾರಿಗಳನ್ನು ಯುಕ್ತ ದರದಲ್ಲಿ, PWD- QSR ದರಗಳನ್ನು ಮೀರದಂತೆ ಸಂಗ್ರಹಿಸುವುದು ಹಾಗೂ KRIDL ಸಂಸ್ಥೆಯು 

ಸಲ್ಲಿಸಿರುವ ದರಪಟ್ಟಿಯು ಸ್ಪರ್ಧಾತ್ಮಕವಾಗಿದೆಯೇ ಎಂಬುದನ್ನು ಆಡಳಿತ ಇಲಾಖೆಯು ದೃಢೀಕರಿಸಿಕೊಳ್ಳುವುದು. 
ಕಾಮಗಾರಿಗಳ ಗುಣಮಟ್ಟ ತೃಪ್ತಿಕರವಾಗಿ ಉತ್ತಮ ಗುಣಮಟ್ಟದ್ದಾಗಿರುವಂತೆ ಆಡಳಿತ ಇಲಾಖೆಯು ಎಚ್ಚರಿಕೆ ವಹಿಸುವುದು. 
ನಿಗಧಿತ ಸಮಯದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಿ KRIDL ನೊಂದಿಗೆ ಒಪ್ಪಂದವನ್ನು 
ಮಾಡಿಕೊಳ್ಳುವುದು. 


3 , 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 199 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 612 ವೆಚ್ಚ - 12/ 15, ಬೆಂಗಳೂರು, ದಿನಾಂಕ 25 - 08 -2015 
ಮಾನ್ಯ ಕರ್ನಾಟಕದ ರಾಜ್ಯಪಾಲರು ದಿನಾಂಕ 26 - 08 - 2015 ರಂದು ಬೆಂಗಳೂರು- ಹುಬ್ಬಳ್ಳಿ - ಬೆಂಗಳೂರು ಅಧಿಕೃತ ಪ್ರವಾಸವನ್ನು ಕೈಗೊಳ್ಳಲು 
ಮೆ || ಜೆ. ಎಂ . ಪಿ. ಏರ್ ಚಾರ್ಟರ್, ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


P. R, 200 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 589 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 02 - 09 - 2015 
ಶ್ರೀ ಎ. ವಿ . ಜಯಶೇಖರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ( ನಿ), ಇವರ ಸೇವೆಯನ್ನು ಸಿ. ಆ . ಸು . ಇ . (ವಿದೇಶ ಕೋಶ) ಶಾಖೆಯಲ್ಲಿ 
ಸಮಾಲೋಚಕರನ್ನಾಗಿ ಮಾಸಿಕ 30 ,800/ - ಗಳ ಸಮಾಲೋಚನಾ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . B . 201 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 412 ವೆಚ್ಚ- 12/ 15 , ಬೆಂಗಳೂರು, ದಿನಾಂಕ 02 - 09 - 2015 
2015 -16ನೇ ಸಾಲಿಗೆ ವಿಧಾನ ಸೌಧದಲ್ಲಿ ನಡೆಯುವ ಅಧಿವೇಶನದ ಉಭಯ ಸದನಗಳಲ್ಲಿ ಅಳವಡಿಸಿರುವ CCTV ಗಳ ದುರಸ್ತಿ , ಕೇಬಲ್ 
ಸಂಪರ್ಕ ಇತ್ಯಾದಿಗಳನ್ನು ನಿರ್ವಹಿಸಲು Broadcast Engineering Consultants India Ltd ., (A Gol Enterprises ) ನ ಸೇವೆಯನ್ನು { 12 , 71 ,269 / - ಗಳ 
ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

೮೬೯ 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . B . 202 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 622 ವೆಚ್ಚ -12 / 15, ಬೆಂಗಳೂರು, ದಿನಾಂಕ 02 - 09 -2015 
“ಖಜಾನೆ- 2 ” ಯೋಜನೆಯ ಅನುಷ್ಠಾನಕ್ಕಾಗಿ ಶ್ರೀ ಪಿ. ಅರುಣ್ ಕುಮಾರ್ ಶರ್ಮಾ, ಇವರ ಸೇವೆಯನ್ನು ಮಾಸಿಕ ( 50,000/- ಗಳ 
ಸಮಾಲೋಚನಾ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಎm 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 203 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 524 ವೆಚ್ಚ - 12 /15 , ಬೆಂಗಳೂರು, ದಿನಾಂಕ 02 - 09 - 2015 
ಅಧಿಸೂಚನೆ ಸಂಖ್ಯೆ : ಆಇ 443 ವೆಚ್ಚ -1214, ದಿನಾಂಕ 05 - 06 - 2014 ರಲ್ಲಿ ಶ್ರೀ ಎಂ . ಎ . ಬಾಸಿತ್ , ನಿವೃತ್ತ ಹಿರಿಯ ನಿರ್ದೇಶಕರು , 
ಇವರನ್ನು ಮಾಸಿಕ ಒಟ್ಟು 7 77, 000/ - ಗಳ ಸಮಾಲೋಚನಾ ಶುಲ್ಕದೊಂದಿಗೆ ಯೋಜನಾ ಇಲಾಖೆಯಲ್ಲಿ ಸಮಾಲೋಚಕರನ್ನಾಗಿ ನೇಮಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿಯನ್ನು ದಿನಾಂಕ 13 - 06 - 2016 ರವರೆಗೆ ಮಾಸಿಕ 84, 000/ - ಗಳ 
ಸಮಾಲೋಚನಾ ಶುಲ್ಕದೊಂದಿಗೆ ಮುಂದುವರೆಸಲಾಗಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 204 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 536 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 02 - 09 - 2015 
ಅಧಿಸೂಚನೆ ಸಂಖ್ಯೆ : ಆಇ 814 ವೆಚ್ಚ-12/14, ದಿನಾಂಕ 22- 09 - 2014 ರಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿನ ಉಪ 
ನೋಂದಣಿ ಮಹಾಪರಿವೀಕ್ಷಕರ ( ವಿಚಕ್ಷಣ ದಳ ) ಹುದ್ದೆಯಲ್ಲಿ ಶ್ರೀ ಕೆ. ರಾಮಣ್ಣ ನಾಯ್ಕ , ಭಾ. ಆ.ಸೇ , ( ನಿವೃತ್ತಿ), ಇವರ ಸೇವೆಯನ್ನು ಸಲಹೆಗಾರರಾಗಿ 
ಮಾಸಿಕ ( 43,500 / - ಗಳ ಸಂಭಾವನೆ ಮೇಲೆ ಒಂದು ವರ್ಷದ ಅವಧಿಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು 
ದಿನಾಂಕ 10 - 08 - 2015 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P . B . 205 
S . C . 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್.ಬಿ . ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 595 ವೆಚ್ಚ -12/ 15 , ಬೆಂಗಳೂರು, ದಿನಾಂಕ 02 - 09 - 2015 
ಅಧಿಸೂಚನೆ ಸಂಖ್ಯೆ : ಆಇ 59 ವೆಚ್ಚ - 12 /15 , ದಿನಾಂಕ 07 - 02 - 2015 ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿರುವ ವಸತಿ 
ಯೋಜನೆಗಳ ಅನುಷ್ಠಾನಕ್ಕಾಗಿ ಪ್ರತಿ ತಾಲ್ಲೂಕಿನಲ್ಲಿ ಒಬ್ಬ ನೋಡಲ್ ಅಧಿಕಾರಿಯಂತೆ ಒಟ್ಟು 176 ನೋಡೆಲ್ 
ದಿನಾಂಕ 01 - 04 - 2015 ರಿಂದ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ 
ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಸತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದ್ದು, 176 ನೋಡಲ್ ಅಧಿಕಾರಿಗಳ 
ಜೊತೆಗೆ 31 ನೋಡಲ್ ಅಧಿಕಾರಿಗಳ ಸೇವೆಯನ್ನು ಸೇರಿಸಿಕೊಂಡು, ಒಟ್ಟಾರೆ 207 ತಾಲ್ಲೂಕು ನೋಡಲ್ ಅಧಿಕಾರಿಗಳ ಸೇವೆಯನ್ನು ಪಡೆಯಲು 
ವಿನಾಯಿತಿಯನ್ನು ವಿಸ್ತರಿಸಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಸತಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
P . B . 206 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 490 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 02 -09 - 2015 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯ ಮೊರಾರ್ಜಿ ದೇಸಾಯಿ /ಕಿತ್ತೂರು ರಾಣಿ ಚೆನ್ನಮ್ಮ /ಏಕಲವ್ಯ ಮತ್ತು ಅಟಲ್ ಬಿಹಾರಿ ವಾಜಪೇಯಿ 
ವಸತಿ ಶಾಲೆ/ಕಾಲೇಜುಗಳ ವಿದ್ಯಾರ್ಥಿಗಳಿಗೆ 2015 - 16ನೇ ಸಾಲಿಗೆ ಶುಚಿ ಸಂಭ್ರಮ ಕಿಟ್‌ನ್ನು ಬಾಲಕರಿಗೆ ಕಿಟ್ ಒಂದಕ್ಕೆ 90/ - ಮತ್ತು ಬಾಲಕಿಯರಿಗೆ ಕಿಟ್ 
ಒಂದಕ್ಕೆ 107/- ರ ದರದಲ್ಲಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಿಟ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . The Department should satisfy itself regarding the reasonableness of the rates. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . B . 207 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 534 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 01 - 09 - 2015 
51 ಬೆಂಗಳೂರು ಒನ್ ಕೇಂದ್ರಗಳ ಒಳಾಂಗಣ ವಿನ್ಯಾಸದ ಕೆಲಸಗಳನ್ನು ಪ್ರತಿ ಕೇಂದ್ರ ಒಂದಕ್ಕೆ ಸುಮಾರು 10 -12 ಲಕ್ಷಗಳ ವೆಚ್ಚದಲ್ಲಿ ರಾಜೀವ್ 
ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೋರೇಷನ್‌ನ ನಿರ್ಮಿತ ಕೇಂದ್ರವಾದ ಕರ್ನಾಟಕ ರಾಜ್ಯ ಹ್ಯಾಬಿಟೇಟ್ ಕೇಂದ್ರಕ್ಕೆ ನೇರವಾಗಿ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ. ಸು . ಇ. ( ಇ - ಆಡಳಿತ) 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕೆಲಸಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇ. ( ಇ -ಆಡಳಿತ) ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . B . 208 
S . C . 25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 

೮೭೧ 
ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಜಸಂಇ 3 ಕೆಬಿಎನ್ 2016, ಬೆಂಗಳೂರು, ದಿನಾಂಕ: 07 - 01 -2016, 
ಶ್ರೀ ಅರವಿಂದ ಜಾದವ್, ಭಾ .ಆ.ಸೇ ., ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 147( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರಾಗಿ ಶ್ರೀ ಕೌಶಿಕ್ ಮುಖರ್ಜಿ, ಭಾ.ಆ.ಸೇ ., ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಲಾಗಿದೆ. 
PR- 257 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC- 25 

ಅರವಿಂದ ಬಾಬು ಜಿ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ, (ಕೃಭಾಜನಿ) 


WATER RESOURCES SECRETARIAT 


NOTIFICATION 


No: WRD 218 KBN 2015, Bengaluru Dated : 26.09.2015 , 
In exercise of the powers conferred by clause (a ) of section 4 of the Karnataka Transparency in Public Procurement Act, 1999 
(Karnataka Act 29 of 2000 ), the Government of Karnataka hereby declares that there is emergency in respect of repair works of the 
breached portion in JBC Distry No. 18 at KM 17 .60 , which has occurred on 24 .07 .2015 . 
PR 258 

By Order and in the name of the Governor of Karnataka , 
SC . 25 

Arvind Babu G . Hiremath , 
Under Secretary to Government, 
Water Resources Department (KBJN ) 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 65 ರಾಶಾಸ್ತ್ರ 2014, ಬೆಂಗಳೂರು, ದಿನಾಂಕ: 30 - 01 - 2016/01 - 02 - 2016 
The Karnataka State Servants (Determinitation of Age ) Act., 1974 

(Karnataka Act 22 of 1974 ) o 
. ಅಧಿಕೃತ ಕನ್ನಡ ಭಾಷಾಂತರವನ್ನು ಕರ್ನಾಟಕ ಅಫಿಷಿಯಲ್ ಲ್ಯಾಗ್ಗೇಜ್ ಆಕ್ಟ್ , 1963ರ ಪ್ರಕರಣ 5ಎ ರ ಅಡಿಯಲ್ಲಿ ರಾಜ್ಯಪಾಲರ ಅಧಿಕಾರದ ಮೇರೆಗೆ 

ಸಾರ್ವಜನಿಕರ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಮರು ಪ್ರಕಟಿಸಲು ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯ ನೌಕರರ (ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮ, 1974 

( 1974ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 22) 
THE KARNATAKA STATE SERVANTS (DETERMINATION 

OF AGE) ACT , 1974 

(Karnataka Act No. 22 of 1974) 
( ಅಧಿನಿಯಮ ಸಂಖ್ಯೆಗಳು: 1977ರ 22 , 1982ರ 22 ಮತ್ತು 1984ರ 13ರ ಮೂಲಕ ತಿದ್ದುಪಡಿಯಾದಂತೆ) 
ಕರ್ನಾಟಕ ರಾಜ್ಯ ನೌಕರರ ( ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮ, 1974 

ಪ್ರಕರಣಗಳ ಅನುಕ್ರಮಣಿಕೆ 
ಪ್ರಕರಣಗಳು : 

1. ಚಿಕ್ಕ ಹೆಸರು 
2. ಪರಿಭಾಷೆ 

ರಾಜ್ಯ ಸೇವೆಗಳಿಗೆ ಸೇರಿದ ಮೇಲೆ ವಯಸ್ಸನ್ನು ಖಚಿತಪಡಿಸಿಕೊಳ್ಳುವುದು 
4. ಈ ಅಧಿನಿಯಮದ ಮೇರೆಗೆ ಮಾರ್ಪಾಟು ಮಾಡುವುದರ ಹೊರತು ವಯಸ್ಸನ್ನು ಮಾರ್ಪಾಟು ಮಾಡಲು ನಿಷೇಧ 
5. ರಾಜ್ಯ ನೌಕರರ ವಯಸ್ಸಿನಲ್ಲಿ ಮತ್ತು ಜನ್ಮ ದಿನಾಂಕದಲ್ಲಿ ಮಾರ್ಪಾಟು ಮಾಡುವುದು 
6. ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೆ ನಿಷೇಧ 


೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

ಭಾಗ ೪ಎ 
ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
1974ರ ಅಧಿನಿಯಮ ಸಂಖ್ಯೆ 22 .- ಕರ್ನಾಟಕ ಆರ್ಥಿಕ ಸಂಹಿತೆಯ 404ನೆಯ ಅನುಚ್ಛೇದದಲ್ಲಿ ಇರುವ ಉಪಬಂಧಗಳಲ್ಲಿ ಜನನ ರಿಜಿಸ್ಟರು 
ಅಥವಾ ಬ್ಯಾಪಿಸಲ್ ರಿಜಿಸರು ಅಥವಾ ಎಸ್.ಎಸ್.ಎಲ್.ಸಿ. ಪ್ರಮಾಣಪತ್ರ ಅಫಿಡವಿಟ್ಟು ಇತ್ಯಾದಿಗಳಿಂದ 
ದಸ್ತಾವೇಜುಗಳನ್ನು ನೋಡಿ, ಓದಿ ಜನ್ಮ ದಿನಾಂಕವನ್ನು ಖಚಿತಪಡಿಸಿಕೊಳ್ಳುವ ಕಾರ್ಯವಿಧಾನವನ್ನು ಗೊತ್ತುಪಡಿಸಲಾಗಿದೆ. 

ಕರ್ನಾಟಕ ಆರ್ಥಿಕ ಸಂಹಿತೆಯ ಉಪಬಂಧಗಳನ್ನು ಭಾರತ ಸಂವಿಧಾನದ ಮೇರೆಗೆ ಕಲ್ಪಿಸಿದ್ದರೂ , ಸರ್ಕಾರಿ ನೌಕರರ ವಯೋನಿವೃತ್ತಿಯ 
ದಿನಾಂಕವನ್ನು ಖಚಿತಪಡಿಸಿಕೊಳ್ಳುವ ವಿಷಯದಲ್ಲಿ ಜನ್ಮ ದಿನಾಂಕವನ್ನು ಸಿವಿಲ್ ನ್ಯಾಯಾಲಯಗಳು ನಿರ್ಧರಿಸದಂತೆ ಹೊರತುಪಡಿಸುವ ಬಲ ಆ 
ಉಪಬಂಧಗಳಿಗೆ ಇಲ್ಲ. ಹೀಗಾಗಿ ವಯೋನಿವೃತ್ತಿಯ ದಿನಾಂಕಕ್ಕೆ ಮುಂಚೆ, ಯಾವಾಗಲೋ ತಮ್ಮ ಜನ್ಮ ದಿನಾಂಕಗಳನ್ನು ಪುನಃ ಖಚಿತಪಡಿಸಿಕೊಳ್ಳುವುದಕ್ಕೆ 
ಸರ್ಕಾರಿ ನೌಕರರಿಗೆ ದಾವೆಗಳನ್ನು ಹೂಡಲು ಆಸ್ಪದವಾಗಿದೆ ಮತ್ತು ಕೆಲವು ಪ್ರಕರಣಗಳಲ್ಲಿ ಜನ್ಮ ದಿನಾಂಕವನ್ನು ಖಚಿತಪಡಿಸಲು ಡಿಗ್ರಿಗಳು ಆಗಿವೆ. ಹಾಗಾಗಿ 
ಕರ್ನಾಟಕ ಆರ್ಥಿಕ ಸಂಹಿತೆಯ 404ನೇ ಅನುಚ್ಛೇದದ ಮೇರೆಗೆ ಖಚಿತಪಡಿಸಿಕೊಂಡಿದ್ದ ಜನ್ಮ ದಿನಾಂಕ ಹಲವು ಪ್ರಕರಣಗಳಲ್ಲಿ ಬೇರೆಯದೇ ಆಗಿದೆ. 

ಸೇವೆಯ ಉದ್ದೇಶಗಳಿಗಾಗಿ ನೌಕರರ ವಯಸ್ಸನ್ನು ಎಲ್ಲ ಸುಸಂಗತ ದಾಖಲೆಗಳನ್ನು ಸರ್ಕಾರವು ಪರಿಗಣನೆಗೆ ತೆಗೆದುಕೊಂಡೇ 
ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ . ಆದ್ದರಿಂದ ಈ ಅಧಿಕಾರವನ್ನು ಸರ್ಕಾರದಲ್ಲಿ ನಿಹಿತಗೊಳಿಸುವುದು ಮತ್ತು ಭಾರತ ಸಂವಿಧಾನದ 235ನೇ ಅನುಚ್ಛೇದದ 
ಮೇರೆಗೆ ಉಚ್ಚ ನ್ಯಾಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟು ಕೆಲಸ ಮಾಡುತ್ತಿರುವ ನೌಕರನಾಗಿದ್ದರೆ ಆ ಅಧಿಕಾರವನ್ನು ಉಚ್ಚ ನ್ಯಾಯಾಲಯದಲ್ಲಿ 
ನಿಹಿತಗೊಳಿಸುವುದು ಮತ್ತು ಈ ವಿಷಯದಲ್ಲಿ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನು ಹೊರತುಪಡಿಸುವುದು ಅವಶ್ಯಕವೆಂದು ಭಾವಿಸಲಾಗಿದೆ . 


ಆದ್ದರಿಂದ ಈ ವಿಧೇಯಕ, 


( ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ IV 2 ( ಎ ) ಸಂಖ್ಯೆ: 308 , ದಿನಾಂಕ: 28 - 03 - 1973ರ ಪುಟ 6 ರಲ್ಲಿ ಪ್ರಕಟಿಸಲಾಗಿದೆ) 


1977ರ ತಿದ್ದುಪಡಿ ಅಧಿನಿಯಮ ಸಂಖ್ಯೆ 22 .- 1974ರ ಕರ್ನಾಟಕ ರಾಜ್ಯ ನೌಕರರ ( ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮವು, 
ಸರ್ಕಾರಿ ನೌಕರರ ವಯಸು ಮತ್ತು ಜನ ದಿನಾಂಕವನ್ನು ಖಚಿತಪಡಿಕೊಳ್ಳುವ ವಿಷಯಗಳಲ್ಲಿ ನ್ಯಾಯಲಯ 
ಆದರೆ ಕೆಲವು ಪ್ರಕರಣಗಳಲ್ಲಿ ವ್ಯಕ್ತಿಗಳು ಸರ್ಕಾರಿ ಸೇವೆಗೆ ಸೇರುವುದಕ್ಕೂ ಮುಂಚೆ ಅವರ ವಯಸ್ಸಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಿಂದ 
ಘೋಷಣೆಗಳನ್ನು ಪಡೆದುಕೊಂಡು ಅವರ ಜನ್ಮ ದಿನಾಂಕದ ಮತ್ತು ವಯಸ್ಸಿನ ರುಜುವಾತೆಂದು ಅವುಗಳನ್ನು ಹಾಜರುಪಡಿಸುತ್ತಾರೆ. ಪರಿಶೀಲನೆ 
ಮಾಡದೆಯೇ ಅಂಥ ಘೋಷಣೆಗಳನ್ನು ಒಪ್ಪಿಕೊಳ್ಳುವುದು ಸರಿಯಾಗಲಾರದು. ಏಕೆಂದರೆ ಈ ಪ್ರಕರಣಗಳಲ್ಲಿ ಸರಿಯಾಗಿ ವಾದಗಳ ಮಂಡನೆ ಆಗದೆಯೇ 
ಅಂಥ ಘೋಷಣೆಗಳು ಹೊರಬಂದಿರುವ ಸಾಧ್ಯತೆ ಇರುತ್ತದೆ. ವಾದಿಯು ಸರ್ಕಾರಿ ನೌಕರನೇ ಅಲ್ಲವಾದ್ದರಿಂದ ಸರ್ಕಾರದ ಹಿತಾಸಕ್ತಿಗಳಿಗೆ ಅಂಥವು 
ಸಂಬಂಧಪಡುವುದೇ ಇಲ್ಲ. 


ಅಂಥ ಪ್ರಕರಣಗಳಲ್ಲಿ ಪ್ರತಿಯೊಂದು ದಾವೆಯಲ್ಲೂ ಸರ್ಕಾರವು ಒಂದು ಪಕ್ಷಕಾರವಾಗಿದ್ದರೂ ಆ ಪ್ರಕರಣಗಳಲ್ಲಿ ಸರ್ಕಾರದ ಹಿತಾಸಕ್ತಿಗಳು 
ನೇರವಾಗಿ ಒಳಗೊಂಡಿರುವುದಿಲ್ಲವಾದ್ದರಿಂದ ಸರಿಯಾಗಿ ವಾದ ಮಂಡನೆಗಳು ಆಗದೇ ಇರಬಹುದು. 

ಆದ್ದರಿಂದ, ಸರ್ಕಾರಿ ಸೇವೆಗೆ ಸೇರುವುದಕ್ಕೂ ಮುಂಚೆ ಆ ವ್ಯಕ್ತಿಯು ಪಡೆದುಕೊಂಡಿರುವ ಡಿಗ್ರಿಗೆ ಸರ್ಕಾರ ಬದ್ಧವಾಗಿರಬೇಕಾಗಿಲ್ಲವೆಂದು ಮತ್ತು 
ಅಂಥ ವ್ಯಕ್ತಿಯ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಸರ್ಕಾರಿ ಸೇವೆಗೆ ಆ ವ್ಯಕ್ತಿಯು ಸೇರಿದ ನಂತರ ಅಧಿನಿಯಮಕ್ಕೆ ಅನುಸಾರವಾಗಿ 
ಖಚಿತಪಡಿಸಿಕೊಳ್ಳತಕ್ಕದೆಂದು ಅಧಿನಿಯಮಕ್ಕೆ ತಿದ್ದುಪಡಿ ತರಲು ಉದ್ದೇಶಿಸಲಾಗಿದೆ . 

( ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ IV 2 ( ಎ ) ಸಂಖ್ಯೆ 534 , ದಿನಾಂಕ: 08 - 07 - 1977ರ ಪುಟ 3 ರಲ್ಲಿ ಪ್ರಕಟಿಸಲಾಗಿದೆ) 


1982ರ ತಿದ್ದುಪಡಿ ಅಧಿನಿಯಮ ಸಂಖ್ಯೆ 22.- ಕರ್ನಾಟಕ ರಾಜ್ಯ ನೌಕರರ ( ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮ, 1974ರ 
3ನೇ ಪ್ರಕರಣದಲ್ಲಿ , ವ್ಯಕ್ತಿಯು ರಾಜ್ಯ ಸೇವೆಗೆ ಸೇರಿದ ನಂತರ ಆತನ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಖಚಿತಪಡಿಸಿಕೊಳ್ಳುವಾಗ ಮತ್ತು 
ಒಪ್ಪಿಕೊಳ್ಳುವಾಗ ಸಂಬಂಧಪಟ್ಟ ನೇಮಕ ಪ್ರಾಧಿಕಾರವು ಅನುಸರಿಸಬೇಕಾದ ಕಾರ್ಯವಿಧಾನಗಳನ್ನು ಗೊತ್ತುಪಡಿಸಲಾಗಿದೆ . ಜನನ ರಿಜಿಸ್ಟರಿನ ಅಥವಾ 
ಬ್ಯಾಪ್ಟಿಸ್ಟಲ್ ರಿಜಿಸ್ಟರಿನ ಉದ್ದತ ಭಾಗ, ಮೂಲ ಜಾತಕ ಮುಂತಾದಂಥ ಹಲವಾರು ದಾಖಲೆಗಳ ಆಧಾರದ ಮೇಲೆ ಅಥವಾ ಜನನ ಕಾಲವು ಮತ್ತು ಜನ್ಮ 
ದಿನಾಂಕವು ಶಾಲೆಯ ಅಥವಾ ಕಾಲೇಜಿನ ದಾಖಲೆಗಳು ಮುಂತಾದವುಗಳಲ್ಲಿ ಮಾಡಿರುವ ನಮೂದುಗಳೊಂದಿಗೆ ತಾಳೆ ಆಗಿರುವುದರ ಮೇಲೆ ನೇಮಕ 
ಪ್ರಾಧಿಕಾರವು ರಾಜ್ಯ ನೌಕರನ ವಯಸ್ಸನ್ನು ಖಚಿತಪಡಿಕೊಳ್ಳುವುದನ್ನು ಮತ್ತು ಜನನ ದಿನಾಂಕವನ್ನು ಒಪ್ಪಿಕೊಳ್ಳುವುದನ್ನು ಪರಿಗಣಿಸಬೇಕಾಗುತ್ತದೆ ಮತ್ತು ಆ 
ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. 

2 . ವ್ಯಾಪಕ ಕಾರ್ಯವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಉಪಬಂಧದ ದುರುಪಯೋಗದ ಸಾಧ್ಯತೆಯಷ್ಟೇ ಅಲ್ಲ ಅರ್ಜಿದಾರನ 
ವಯಸ್ಸನ್ನು ಅಧಿನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಖಚಿತಪಡಿಸಿಕೊಂಡಿಲ್ಲ ಎಂಬ ಆಧಾರದ ಮೇಲೆ ಜನ್ಮ ದಿನಾಂಕದಲ್ಲಿ ಮಾರ್ಪಾಟು ಮಾಡಲು 
5ನೇ ಪ್ರಕರಣದ ಮೇರೆಗೆ ಅನೇಕ ಸಂಖ್ಯೆಯ ಅರ್ಜಿಗಳು ಬಂದಿರುವ ನಿದರ್ಶನ ಸಹ ಇದೆ. ಆದ್ದರಿಂದ, ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರುವ ಅಥವಾ ಅದಕ್ಕೆ ತತ್ಸಮಾನವಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಗಳಾಗಿದ್ದರೆ ಎಸ್.ಎಸ್.ಎಲ್. ಸಿ. ಸರ್ಟಿಫಿಕೇಟಿನಲ್ಲಿ ಅಥವಾ 
ನೇಮಕಾತಿಯ ಉದ್ದೇಶಗಳಿಗಾಗಿ ವಯಸ್ಸಿನ ರುಜುವಾತೆಂದು ಅಂಗೀಕರಿಸಿರುವ ಎಸ್.ಎಸ್.ಎಲ್. ಸಿ.ಗೆ ತತ್ಸಮಾನದವಾದ ಯಾವುದೇ ಇತರ ಪರೀಕ್ಷೆಯ 
ಸರ್ಟಿಫಿಕೇಟಿನಲ್ಲಿ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದಂತೆ ಇರುವ ನಮೂದುಗಳ ಆಧಾರದ ಮೇಲೆ ರಾಜ್ಯ ನೌಕರನ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು 
ಒಪ್ಪಿಕೊಳ್ಳುವುದಕ್ಕೆ ಉಪಬಂಧ ಕಲ್ಪಿಸಲು ಅಧಿನಿಯಮದ (3) ನೇ ಪ್ರಕರಣವನ್ನು ತಿದ್ದುಪಡಿ ಮಾಡಲು ಉದ್ದೇಶಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


೮೭೩ 


ಆದ್ದರಿಂದ ಈ ವಿಧೇಯಕ. 


( ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ IV 2 ( ಎ ) ಸಂಖ್ಯೆ 215 , ದಿನಾಂಕ: 19 - 03 - 1982ರ ಪುಟ 3 ರಲ್ಲಿ ಪ್ರಕಟಿಸಲಾಗಿದೆ) 


IV 


1984ರ ತಿದ್ದುಪಡಿ ಅಧಿನಿಯಮ ಸಂಖ್ಯೆ 13.- ಕರ್ನಾಟಕ ರಾಜ್ಯ ನೌಕರರ ( ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮ, 1974ರ 
3ನೇ ಪ್ರಕರಣದ ( 2) ನೇ ಉಪ- ಪ್ರಕರಣದ ಪ್ರಕಾರ, ರಾಜ್ಯ ಸಿವಿಲ್ ಸೇವೆಗಳಿಗೆ ವ್ಯಕ್ತಿಯು ಸೇರಿದಾಗ ಆ ರಾಜ್ಯ ನೌಕರನ ವಯಸ್ಸನ್ನು ಮತ್ತು ಜನ್ಮ 
ದಿನಾಂಕವನ್ನು ಖಚಿತಪಡಿಸಿಕೊಳ್ಳುವ ಅಧಿಕಾರವು ನೇಮಕ ಪ್ರಾಧಿಕಾರದಲ್ಲಿ ನಿಹಿತವಾಗಿದೆ. ಮುನ್ಸಿಫರುಗಳು ಸೇರಿದಂತೆ ನ್ಯಾಯಿಕ ಸೇವೆಗೆ ಸೇರುವವರಿಗೆ 
ರಾಜ್ಯಪಾಲರು ನೇಮಕ ಪ್ರಾಧಿಕಾರವಾಗಿರುತ್ತಾರೆ . ಹೀಗಾಗಿ ಮುನ್ಸಿಫ್ ಆಗಿ ನೇಮಕಗೊಂಡ ವ್ಯಕ್ತಿಗಳ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು 
ಖಚಿತಪಡಿಸಿಕೊಳ್ಳಲಾಗುತ್ತದೆ. ಅದಕ್ಕೆ ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಲಾಗುತ್ತದೆ. 

ಆ. ಇಂ .ರಿ. 1981 ಸರ್ವೋ. ನ್ಯಾ . 561ರಲ್ಲಿ ವರದಿಯಾಗಿರುವ ( ಬಿ.ಎಸ್. ಯಾದವ್ ವಿರುದ್ಧ ಹರಿಯಾಣ ರಾಜ್ಯ ) ಮೊಕದ್ದಮೆಯಲ್ಲಿ ಸವೋಚ್ಛ 
ನ್ಯಾಯಾಲಯವು ತೀರ್ಪು ನೀಡಿರುವುದರಿಂದಾಗಿ, ಸಾಮಾನ್ಯವಾಗಿ ಅನ್ವಯವಾಗುವಂಥ ನಿಯಮಗಳನ್ನು ರೂಪಿಸುವ ಸಲುವಾಗಿ ನ್ಯಾಯಿಕ ಅಧಿಕಾರಿಗಳ 
ಸೇವಾ ಷರತ್ತುಗಳನ್ನು ಗೊತ್ತುಪಡಿಸಲು ವಿಧಾನಮಂಡಲಕ್ಕೆ ಅಥವಾ ರಾಜ್ಯಪಾಲರಿಗೆ ಅಧಿಕಾರ ಇದ್ದರೂ , ಪ್ರತಿಯೊಬ್ಬ ನ್ಯಾಯಿಕ ಅಧಿಕಾರಿಯ ಸೇವಾ 
ಷರತ್ತುಗಳನ್ನು ಗೊತ್ತುಪಡಿಸುವ ಪ್ರಾಧಿಕಾರ ಯಾವುದೆಂದರೆ ಉಚ್ಚ ನ್ಯಾಯಾಲಯ. ಈ ತೀರ್ಪಿನಿಂದಾಗಿ ನ್ಯಾಯಿಕ ಅಧಿಕಾರಿಯ ವಯಸ್ಸನ್ನು ಮತ್ತು ಜನ್ಮ 
ದಿನಾಂಕವನ್ನು ಖಚಿತಪಡಿಸಿಕೊಳ್ಳುವ ಅಧಿಕಾರ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಸೇರುತ್ತದೆ . ಆದ್ದರಿಂದ ಸದರಿ ಅಧಿನಿಯಮದ 
3ನೇ ಪ್ರಕರಣವನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಭಾವಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 
(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ IV 2 ( ಎ) ಸಂಖ್ಯೆ 719 , ದಿನಾಂಕ : 12 - 08 - 1983ರ ಪುಟ 2 ರಲ್ಲಿ ಪ್ರಕಟಿಸಲಾಗಿದೆ) 

ಕರ್ನಾಟಕ ರಾಜ್ಯ ನೌಕರರ ( ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ ) ಅಧಿನಿಯಮ , 1974 

(1974ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 22) 
( 1974ರ ಜೂನ್ ಹದಿನೆಂಟನೇ ದಿನದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

(1974ರ ಜೂನ್ ಹದಿನೈದರಿಂದ ರಾಜ್ಯಪಾಲರ ಅನುಮತಿ ಪಡೆದಿದೆ) 

( ಅಧಿನಿಯಮ ಸಂಖ್ಯೆಗಳು 1977ರ 22 , 1982ರ 22 

ಮತ್ತು 1984ರ 13ರ ಮೂಲಕ ತಿದ್ದುಪಡಿಯಾದಂತೆ) 
ರಾಜ್ಯ ನೌಕರರ ವಯಸ್ಸನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಉಪಬಂಧ ಕಲ್ಪಿಸುವ ಅಧಿನಿಯಮ 

ರಾಜ್ಯ ನೌಕರರ ವಯಸ್ಸನ್ನು ಅದು ಅವರ ಸೇವಾ ಷರತ್ತುಗಳಿಗೆ ಸಂಬಂಧಪಡುವಷ್ಟರ ಮಟ್ಟಿಗೆ ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಉಪಬಂಧ 
ಕಲ್ಪಿಸುವುದು ವಿಹಿತವಾಗಿರುವುದರಿಂದ : 

ಇದು, ಭಾರತ ಗಣರಾಜ್ಯದ ಇಪ್ಪತ್ತೈದನೆಯ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು : 

1. ಚಿಕ್ಕ ಹೆಸರು. ಈ ಅಧಿನಿಯಮವನ್ನು , ಕರ್ನಾಟಕ ರಾಜ್ಯ ನೌಕರರ (ವಯಸ್ಸನ್ನು ಖಚಿತಪಡಿಸಿಕೊಳ್ಳುವಿಕೆ) ಅಧಿನಿಯಮದ, 1974 ಎಂದು 
ಕರೆಯತಕ್ಕದ್ದು. 

2. ಪರಿಭಾಷೆ - ಈ ಅಧಿನಿಯಮದಲ್ಲಿ “ರಾಜ್ಯ ನೌಕರ” ಎಂದರೆ, ಕರ್ನಾಟಕ ರಾಜ್ಯದ ಸಿವಿಲ್ ಸೇವೆಯಲ್ಲಿರುವ ಅಥವಾ ಕರ್ನಾಟಕ ರಾಜ್ಯದ 
ಅಧೀನದಲ್ಲಿರುವ ಸಿವಿಲ್ ಹುದ್ದೆಯನ್ನು ಧಾರಣ ಮಾಡಿರುವ ವ್ಯಕ್ತಿ. 

3. ರಾಜ್ಯ ಸೇವೆಗಳಿಗೆ ಸೇರಿದ ಮೇಲೆ ವಯಸ್ಸನ್ನು ಖಚಿತಪಡಿಸಿಕೊಳ್ಳುವುದು.- (1) ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯ ನೌಕರನಾಗಿ 
ನೇಮಕಗೊಂಡಾಗ ಜನ್ಮ ದಿನಾಂಕದ ಸಹಿತ ತನ್ನ ವಯಸ್ಸನ್ನು ಘೋಷಿಸತಕ್ಕದ್ದು ಮತ್ತು ಅಂತಹ ಘೋಷಣೆಗೆ ಸಮರ್ಥನೆಯಾಗಿ ನೇಮಕ ಪ್ರಾಧಿಕಾರಕ್ಕೆ 
ದಸ್ತಾವೇಜಿಯ ರುಜುವಾತನ್ನು ಎಂದರೆ, ಜನನ ರಿಜಿಸ್ಟರಿನ ಅಥವಾ ಬ್ಯಾಪ್ಟಿಸ್ಟಲ್ ರಿಜಿಸ್ಟರಿನ, ಮೂಲ ಜಾತಕದ ಅಥವಾ ಜನನ ದಿನಾಂಕವು ಮತ್ತು ಜನನ 
ಕಾಲವು ಅದೇ ಕಾಲದಲ್ಲಿ ತಾಳೆಯಾಗುವಂಥವುಗಳ ದೃಢೀಕೃತ ಉದ್ದತ ಭಾಗವನ್ನು , ಶಾಲೆಯ ಅಥವಾ ಕಾಲೇಜಿನ ದಾಖಲೆಗಳಲ್ಲಿ ಜನ್ಮ ದಿನಾಂಕವನ್ನು 
ತೋರಿಸುವ ನಮೂದುಗಳ ದೃಢೀಕೃತ ಪ್ರತಿಯನ್ನು ಅಥವಾ ಅಂಥ ನಮೂದುಗಳ ದೃಢೀಕೃತ ಉದ್ದತ ಭಾಗಗಳನ್ನು ಒದಗಿಸತಕ್ಕದ್ದು: 

ಪರಂತು, ಅಂತಹ ದಸ್ತಾವೇಜು ಲಭ್ಯವಿಲ್ಲದಿರುವಾಗ, ಅದು ಲಭ್ಯವಾಗದಿರುವುದಕ್ಕೆ ಕಾರಣಗಳನ್ನು ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು 
ಘೋಷಿಸಲು ಸಮರ್ಥನೆ ಒದಗಿಸುವಂತೆ ನೇಮಕ ಪ್ರಾಧಿಕಾರವು ಕೇಳಬಹುದಾದಂಥ ಇತರ ದಸ್ತಾವೇಜಿಯ ರುಜುವಾತಿನ ಸಹಿತ ಒದಗಿಸತಕ್ಕದ್ದು. 

(2) ನೇಮಕ ಪ್ರಾಧಿಕಾರವು, [ ಯಾವುದೇ ನ್ಯಾಯಾಲಯದ ಯಾವುದೇ ತೀರ್ಪಿನಲ್ಲಿ, ಡಿಗ್ರಿಯಲ್ಲಿ ಅಥವಾ ಆದೇಶದಲ್ಲಿ ಏನೇ 
ಒಳಗೊಂಡಿದ್ದರೂ ] ರಾಜ್ಯ ನೌಕರನು ಹಾಜರುಪಡಿಸಿದ ರುಜುವಾತನ್ನು ಪರಿಗಣಿಸಿದ ನಂತರ ಮತ್ತು ಸೂಕ್ತವೆಂದು ಅದು ಭಾವಿಸಿದ ವಿಚಾರಣೆಯನ್ನು 
ಮಾಡಿದ ತರುವಾಯ , ಸರಿಯಾದ ವಯಸ್ಸು ಮತ್ತು ಜನ್ಮ ದಿನಾಂಕದಂದು ಅದು ಅಭಿಪ್ರಾಯಕ್ಕೆ ಬಂದಿರುವಂಥ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು 
ಒಪ್ಪಿಕೊಳ್ಳತಕ್ಕದ್ದು, ಮತ್ತು ಅದನ್ನು ರಾಜ್ಯ ನೌಕರನಿಗೆ ತಿಳಿಸತಕ್ಕದ್ದು; ಮತ್ತು ಹಾಗೆ ಒಪ್ಪಿಕೊಂಡ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ರಾಜ್ಯ ನೌಕರನ 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 

ಭಾಗ ೪ಎ 
ಸೇವಾ ರಿಜಿಸ್ಪರಿನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ ದಾಖಲೆಯಲ್ಲಿ ದಾಖಲಿಸತಕ್ಕದ್ದು ಅಥವಾ ದಾಖಲಿಸುವಂತೆ 
ಮಾಡತಕ್ಕದ್ದು . 

ಪರಂತು, ರಾಜ್ಯ ನೌಕರನಾದ ತರುವಾಯ , ಅವನು ಅನುಚ್ಛೇದ 235ರ ಮೇರೆಗೆ ಉಚ್ಚನ್ಯಾಯಾಲಯದ ನಿಯಂತ್ರಣಕ್ಕೊಳಪಟ್ಟಿದ್ದರೆ ಆ ರಾಜ್ಯ 
ನೌಕರನ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಸಿವಿಲ್ ನ್ಯಾಯಾಲಯದ ಡಿಕ್ರಿಯು ಖಚಿತಪಡಿಸಿದ್ದರೆ ಹಾಗೆ ಖಚಿತವಾದ, ಅದು ಈ ಅಧಿನಿಯಮವು 
ಪ್ರಾರಂಭವಾಗುವುದಕ್ಕೆ ಮುಂಚೆ ಅಂತಿಮವಾದುದಾಗಿದ್ದರೆ ಅಂಥ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಒಪ್ಪಿಕೊಳ್ಳತಕ್ಕದ್ದು ಮತ್ತು ಆ ರಾಜ್ಯ ನೌಕರನ 
ಸೇವಾ ರಿಜಿಸ್ಟರ್‌ನಲ್ಲಿ ಅಥವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ದಾಖಲೆಯಲ್ಲಿ ದಾಖಲಿಸತಕ್ಕದ್ದು ಅಥವಾ ದಾಖಲಿಸುವಂತೆ ಮಾಡತಕ್ಕದ್ದು : 

1. ಅಧಿನಿಯಮ ಸಂಖ್ಯೆ : 1977ರ 22 , ಪ್ರ. 23ರ ಮೂಲಕ 29ನೇ ಜುಲೈ 1977 ರಿಂದ ಜಾರಿಗೆ ಬರುವಂತೆ ಸೇರಿಸಿದೆ. 

*[ಮತ್ತು ಪರಂತು, ರಾಜ್ಯ ನೌಕರನು ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದರೆ ಅಥವಾ ಅದಕ್ಕೆ ತತ್ಸಮಾನವಾದ ಯಾವುದೇ ಇತರ 
ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದರೆ ಅಂಥ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದನ್ನು ತೋರಿಸುವ ಪ್ರಮಾಣಪತ್ರದಲ್ಲಿ ನಮೂದಾಗಿರುವ ಜನ್ಮ ದಿನಾಂಕವನ್ನೇ 
ಮತ್ತು ವಯಸ್ಸನ್ನೇ ಅವನ ಜನ್ಮ ದಿನಾಂಕವೆಂದು ಮತ್ತು ವಯಸ್ಸೆಂದು ಒಪ್ಪಿಕೊಳ್ಳತಕ್ಕದ್ದು] 

2. ಅಧಿನಿಯಮ ಸಂಖ್ಯೆ : 1982ರ 22, ಪ್ರ. 02ರ ಮೂಲಕ 25ನೇ ಮೇ 1982 ರಿಂದ ಜಾರಿಗೆ ಬರುವಂತೆ ಸೇರಿಸಿದೆ. 

`[ ಮತ್ತು ಪರಂತು, (1) ನೇ ಉಪ- ಪ್ರಕರಣದ ಮೇರೆಗೆ ಮತ್ತು ( 2) ನೇ ಉಪ - ಪ್ರಕರಣದ ಮೇರೆಗೆ ನೇಮಕ ಪ್ರಾಧಿಕಾರದ ಅಧಿಕಾರಗಳನ್ನು 
ಸಂವಿಧಾನದ 235ನೇ ಅನುಚ್ಛೇದದ ಮೇರೆಗೆ ಉಚ್ಛನ್ಯಾಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿರುವ ರಾಜ್ಯ ನೌಕರನಿಗೆ ಸಂಬಂಧಪಟ್ಟಂತೆ 
ಉಚ್ಛನ್ಯಾಯಾಲಯವು ಚಲಾಯಿಸತಕ್ಕದ್ದು.] 

3. ಅಧಿನಿಯಮ ಸಂಖ್ಯೆ : 1984ರ 13, , 02ರ ಮೂಲಕ 10ನೇ ಏಪ್ರಿಲ್ 2004 ರಿಂದ ಜಾರಿಗೆ ಬರುವಂತೆ ಸೇರಿಸಿದೆ. 

(3) ಉಪ- ಪ್ರಕರಣ ( 1) ರಲ್ಲಿ ಮತ್ತು ( 2) ರಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ ಪ್ರಾರಂಭದ ದಿನಾಂಕಕ್ಕೂ ಮುಂಚೆ, 
ಜಾರಿಯಲ್ಲಿದ್ದ ನಿಯಮಗಳಿಗೆ ಅನುಸಾರವಾಗಿ ಆತನ ಸೇವಾ ರಿಜಿಸ್ಟರ್‌ನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಇತರ ಯಾವುದೇ ಸೇವಾ ದಾಖಲೆಯಲ್ಲಿ 

ರಾಜ ನೌಕರನ ವಯಸನ್ನು ಮತ್ತು ಜನ ದಿನಾಂಕವನ್ನು ( 2) ನೇ ಉಪ- ಪ್ರಕರಣದಲ್ಲಿ ಹೇಳಿರುವ ಸೇವಾ 
ರಿಜಿಸ್ಟರಿನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ ದಾಖಲೆಯಲ್ಲಿ ಒಪ್ಪಿಕೊಂಡಿದ್ದ ಮತ್ತು ದಾಖಲಿಸಿದ್ದ , ವಯಸ್ಸೆಂದು ಮತ್ತು ಜನ್ಮ 
ದಿನಾಂಕವೆಂದು ಪರಿಭಾವಿಸತಕ್ಕದ್ದು. 

(4) ಒಪ್ಪಿಕೊಂಡಿದ್ದ ಮತ್ತು ದಾಖಲಿಸಿದ್ದ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಅಥವಾ ( 2) ನೇ ಉಪ- ಪ್ರಕರಣದ ಮೇರೆಗೆ ಅಥವಾ 
ಸಂದರ್ಭಾನುಸಾರ ( 3 ) ನೇ ಉಪ- ಪ್ರಕರಣದ ಮೇರೆಗೆ ಸೇವಾ ರಿಜಿಸ್ಟರ್‌ನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ ದಾಖಲೆಯಲ್ಲಿ 
ಒಪ್ಪಿಕೊಳ್ಳಲಾಗಿದೆಯೆಂದು ಮತ್ತು ದಾಖಲಿಸಲಾಗಿದೆಯೆಂದು ಪರಿಭಾವಿಸಿರುವ ವಯಸ್ಸನ್ನು ಅಥವಾ ದಾಖಲಿಸಿದ್ದ ಜನ್ಮ ದಿನಾಂಕವನ್ನು 5ನೇ ಪ್ರಕರಣದ 
ಮೇರೆಗೆ ಏನಾದರೂ ಬದಲಾವಣೆ ಮಾಡಿದ್ದರೆ , ಅದಕ್ಕೆ ಒಳಪಟ್ಟು, ಸಂಬಂಧಪಟ್ಟ ರಾಜ್ಯ ನೌಕರನ ವಯೋನಿವೃತ್ತಿ ಮತ್ತು ನಿವೃತ್ತಿ ಸೇರಿದಂತೆ ಸೇವಾ 
ಷರತ್ತುಗಳಿಗೆ ಸಂಬಂಧಿಸಿದ ಎಲ್ಲ ಉದ್ದೇಶಗಳಿಗಾಗಿ ಅನ್ವಯವಾಗತಕ್ಕದ್ದು. 

4. ಈ ಅಧಿನಿಯಮದ ಮೇರೆಗೆ ಮಾರ್ಪಾಟು ಮಾಡುವುದರ ಹೊರತು ವಯಸ್ಸನ್ನು ಮಾರ್ಪಾಟು ಮಾಡಲು ನಿಷೇಧ - ಯಾವುದೇ 
ಕಾನೂನಿನಲ್ಲಿ ಅಥವಾ ಮತ್ತು ಯಾವುದೇ ನ್ಯಾಯಾಲಯದ ತೀರ್ಪಿನಲ್ಲಿ , ಡಿಗ್ರಿಯಲ್ಲಿ ಅಥವಾ ಇತರ ಪ್ರಾಧಿಕಾರದ ಆದೇಶದಲ್ಲಿ ಏನೇ ಒಳಗೊಂಡಿದರೂ , 
ಒಪ್ಪಿಕೊಂಡಿದ್ದ ಅಥವಾ ದಾಖಲಿಸಿದ್ದ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಅಥವಾ 3ನೇ ಪ್ರಕರಣದ ಮೇರೆಗೆ ಅವನ ಸೇವಾ ರಿಜಿಸ್ಟರ್‌ನಲ್ಲಿ ಅಥವಾ 
ಸೇವಾ ಪುಸ್ತಕದಲ್ಲಿ , ಅಥವಾ ಯಾವುದೇ ಇತರ ದಾಖಲೆಯಲ್ಲಿ ಒಪ್ಪಿಕೊಂಡಿದ್ದ ಅಥವಾ ದಾಖಲಿಸಿದ್ದ ಅಥವಾ ಒಪ್ಪಿಕೊಳ್ಳಲಾಗಿದೆಯೆಂದು ಅಥವಾ 
ದಾಖಲಿಸಲಾಗಿದೆಯೆಂದು ಪರಿಭಾವಿಸಿದ್ದ, ಆ ರಾಜ್ಯ ನೌಕರನ ವಯಸ್ಸಿನಲ್ಲಿ ಅಥವಾ ಜನ್ಮ ದಿನಾಂಕದಲ್ಲಿ , ರಾಜ್ಯ ನೌಕರನಾಗಿ ಅವನ ಸೇವಾ ಷರತ್ತುಗಳಿಗೆ 
ಅದು ಸಂಬಂಧಪಡುವಷ್ಟರ ಮಟ್ಟಿಗೆ, 5ನೇ ಪ್ರಕರಣದ ಮೇರೆಗೆ ಹೊರತು ಯಾವುದೇ ಮಾರ್ಪಾಟು ಮಾಡತಕ್ಕದ್ದಲ್ಲ. 

5 , ರಾಜ್ಯ ನೌಕರರ ವಯಸ್ಸಿನಲ್ಲಿ ಮತ್ತು ಜನ್ಮ ದಿನಾಂಕದಲ್ಲಿ ಮಾರ್ಪಾಟು ಮಾಡುವುದು.- (1) ಉಪ- ಪ್ರಕರಣ (2) ಕ್ಕೆ ಒಳಪಟ್ಟು, ರಾಜ್ಯ 
ಸರ್ಕಾರವು, ರಾಜ್ಯ ನೌಕರನ ಸೇವಾ ರಿಜಿಸ್ಟರ್‌ನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ ದಾಖಲೆಯಲ್ಲಿ 
ದಾಖಲಿಸಲಾಗಿದೆಯೆಂದು ಅಥವಾ ದಾಖಲಿಸಲಾಗಿದೆಯೆಂದು ಪರಿಭಾವಿಸಿದ್ದ ಆತನ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ವಿಚಾರಣೆ ಮಾಡಿದ ನಂತರ 
ಯಾವುದೇ ಕಾಲದಲ್ಲಿ ಮಾರ್ಪಾಟು ಮಾಡಬಹುದು: 

ಪರಂತು, [ರಾಜ್ಯ ನೌಕರನಾದ ನಂತರ] ಆತನು ಸಿವಿಲ್ ನ್ಯಾಯಾಲಯದ ಡಿಕ್ರಿಯನ್ನು ಪಡೆದುಕೊಂಡಿದ್ದರೆ ಅದಕ್ಕೆ ಅನುಸಾರವಾಗಿ 
ಒಪ್ಪಿಕೊಂಡಿದ್ದ ಅಥವಾ ದಾಖಲಿಸಿದ್ದ ಅಥವಾ ಸೇವಾ ರಿಜಿಸ್ಟರಿನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ ದಾಖಲೆಯಲ್ಲಿ ಆತನ 
ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಒಪ್ಪಿಕೊಳ್ಳಲಾಗಿದೆಯೆಂದು ಮತ್ತು ದಾಖಲಿಸಲಾಗಿಯೆಂದು ಪರಿಭಾವಿಸಿದ್ದರೆ ಅಂಥ ಯಾವ ಮಾರ್ಪಾಟನ್ನೂ 
ಮಾಡತಕ್ಕದ್ದಲ್ಲ : 

ಮತ್ತು ಪರತು, ಸಂಬಂದಪಟ್ಟ ರಾಜ್ಯ ನೌಕರನಿಗೆ ಆತನ ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ನೀಡದೆಯೇ ಯಾವ 
ಮಾರ್ಪಾಟನ್ನೂ ಮಾಡತಕ್ಕದ್ದಲ್ಲ. 

(2 ) ಅವನ ವಯಸ್ಸನ್ನು ಮತ್ತು ಜನ್ಮ ದಿನಾಂಕವನ್ನು ಸೇವಾ ರಿಜಿಸ್ಟರಿನಲ್ಲಿ ಅಥವಾ ಸೇವಾ ಪುಸ್ತಕದಲ್ಲಿ ಅಥವಾ ಯಾವುದೇ ಇತರ ಸೇವಾ 
ದಾಖಲೆಯಲ್ಲಿ ದಾಖಲಿಸಿದ್ದ ದಿನಾಂಕದಿಂದ ಮೂರು ವರ್ಷಗಳ ಒಳಗಾಗಿ ಅಥವಾ ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಒಂದು ವರ್ಷದ 
ಒಳಗಾಗಿ ಇದರಲ್ಲಿ ಯಾವುದು ನಂತರ ಬರುತ್ತದೋ , ಅಷ್ಟರೊಳಗಾಗಿ ಈ ಉದ್ದೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸದ ಹೊರತು ರಾಜ್ಯ ನೌಕರನಿಗೆ 
ಅನುಕೂಲವಾಗುವಂತೆ ಅಂಥ ಯಾವ ಮಾರ್ಪಾಟನ್ನು ಮಾಡತಕ್ಕದ್ದಲ್ಲ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


೮೭೫ 


1. ಅಧಿನಿಯಮ ಸಂಖ್ಯೆ: 1977ರ 22, ಪ್ರ. 3ರ ಮೂಲಕ 29ನೇ ಜುಲೈ 1977 ರಿಂದ ಜಾರಿಗೆ ಬರುವಂತೆ ಸೇರಿಸಿದೆ. 

( 3) ರಾಜ್ಯ ಸರ್ಕಾರವು, ಈ ಪ್ರಕರಣದ ಮೇರೆಗೆ ವಿಚಾರಣೆಯನ್ನು ಮಾಡುವ ಉದ್ದೇಶಕ್ಕಾಗಿ ಸೂಕ್ತವೆಂದು ತಾನು ಭಾವಿಸಬಹುದಾದಂಥ 
ಅಧಿಕಾರಿಯನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಮೂಲಕ ನೇಮಕ ಮಾಡಬಹುದು : 

ಪರಂತು, (1) ನೇ ಉಪ- ಪ್ರಕರಣದ ಮೇರೆಗೆ ಮತ್ತು ಈ ಉಪ- ಪ್ರಕರಣದ ಮೇರೆಗೆ ರಾಜ್ಯ ಸರ್ಕಾರದ ಅಧಿಕಾರಗಳನ್ನು , 

(1) ರಾಜ್ಯ ನೌಕರನು, ಸಂವಿಧಾನದ 235ನೇ ಅನುಚ್ಛೇದದ ಮೇರೆಗೆ ಉಚ್ಚನ್ಯಾಯಾಲದ ನಿಯಂತ್ರಣಕ್ಕೊಳಪಟ್ಟಿದ್ದರೆ ನೌಕರನ ವಯಸ್ಸನ್ನು 
ಅಥವಾ ಜನ್ಮ ದಿನಾಂಕವನ್ನು ಮಾರ್ಪಾಟು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯವು ಚಲಾಯಿಸತಕ್ಕದ್ದು; ಮತ್ತು 

(i) ರಾಜ್ಯ ನೌಕರನು ಅಧಿಕಾರಿಯಾಗಿದ್ದರೆ ಮತ್ತು ಉಚ್ಚ ನ್ಯಾಯಾಲಯದ ನೌಕರನಾಗಿದ್ದರೆ ನೌಕರನ ವಯಸ್ಸನ್ನು ಅಥವಾ ಜನ್ಮ 
ದಿನಾಂಕವನ್ನು ಮಾರ್ಪಾಟು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಮುಖ್ಯ ನ್ಯಾಯಾಧೀಶರು 
ನಿರ್ದೇಶಿಸಬಹುದಾದಂಥ ಇತರ ನ್ಯಾಯಾಧೀಶರು ಅಥವಾ ಅಧಿಕಾರಿಯು ಚಲಾಯಿಸತಕ್ಕದ್ದು. 

(4) ಉಪ- ಪ್ರಕರಣ (3) ರ ಮೇರೆಗೆ ನೇಮಕಗೊಂಡ ಅಧಿಕಾರಿಗೆ, ಈ ಮುಂದಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಂದರೆ , 

( ಎ) ಯಾರೇ ವ್ಯಕ್ತಿಯನ್ನು ಸಮನು ಮಾಡುವುದಕ್ಕೆ ಮತ್ತು ಅವನು ಹಾಜರಾಗುವಂತೆ ಒತ್ತಾಯ ಮಾಡುವುದಕ್ಕೆ ಹಾಗೂ ಪ್ರಮಾಣ 
ಮಾಡಿಸಿ ಅವನನ್ನು ಪರೀಕ್ಷಿಸುವುದಕ್ಕೆ: 

( ಬಿ) ದಸ್ತಾವೇಜುಗಳನ್ನು ಪತ್ತೆ ಮಾಡುವಂತೆ ಹಾಗೂ ಅವುಗಳನ್ನು ಹಾಜರುಪಡಿಸುವಂತೆ ಅಗತ್ಯಪಡಿಸುವುದಕ್ಕೆ ಮತ್ತು 
(ಸಿ) ಅಫಿಡೇವಿಟ್ಟುಗಳಲ್ಲಿ ಸಾಕ್ಷ್ಯವನ್ನು ಸ್ವೀಕರಿಸುವುದಕ್ಕೆ: 

( ಡಿ ) ಯಾವುದೇ ನ್ಯಾಯಾಲಯದಿಂದ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ಅಥವಾ ಆ ದಾಖಲೆಯ 
ಪ್ರತಿಯನ್ನು ತರಿಸಿಕೊಳ್ಳುವುದಕ್ಕೆ , 

( ಇ) ಸಾಕ್ಷಿದಾರರುಗಳನ್ನು ಅಥವಾ ದಸ್ತಾವೇಜುಗಳನ್ನು ಪರೀಕ್ಷಿಸುವುದಕ್ಕಾಗಿ ಕಾರ್ಯಾಜ್ಞೆಗಳನ್ನು ಹೊರಡಿಸುವುದಕ್ಕೆ , 

- ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1908 ( 1908ರ ಕೇಂದ್ರ ಅಧಿನಿಯಮ ಸಂಖ್ಯೆ 5) ರ ಮೇರೆಗೆ ದಾವೆಯನ್ನು ಅಧಿವಿಚಾರಣೆ ಮಾಡುತ್ತಿರುವಾಗ 
ಸಿವಿಲ್ ನ್ಯಾಯಾಲಯಕ್ಕೆ ಇರುವಂಥವೇ ಅಧಿಕಾರಗಳನ್ನು ಹೊಂದಿರತಕ್ಕದ್ದು . 

( 5) ( ಎ) ಉಪ- ಪ್ರಕರಣ (3) ರ ಮೇರೆಗೆ ನೇಮಕಗೊಂಡ ಅಧಿಕಾರಿಯನ್ನು ಸಿವಿಲ್ ನ್ಯಾಯಾಲಯವೆಂದು ಪರಿಭಾವಿಸತಕ್ಕದ್ದು ಮತ್ತು 
ಭಾರತ ದಂಡ ಸಂಹಿತೆ 1860 (1860ರ 45) ರ 175ನೇ ಪ್ರಕರಣದಲ್ಲಿ, 178ನೇ ಪ್ರಕರಣದಲ್ಲಿ , 179ನೇ ಪ್ರಕರಣದಲ್ಲಿ , 180ನೇ ಪ್ರಕರಣದಲ್ಲಿ ಅಥವಾ 228ನೇ 
ಪ್ರಕರಣದಲ್ಲಿ ವಿವರಿಸಿರುವ ಯಾವುದೇ ಅಪರಾಧವನ್ನು , ಸದರಿ ಅಧಿಕಾರಿಯ ಸಮ್ಮುಖದಲ್ಲೇ ಮಾಡಿದಾಗ, ಆ ಅಪರಾಧದ ವಾಸ್ತವ ಸಂಗತಿಗಳನ್ನು ಮತ್ತು 
ದಂಡ ಪ್ರಕ್ರಿಯಾ ಸಂಹಿತೆ , 1973 (1974ರ 2 ) ರಲ್ಲಿ ಹೇಳಿರುವಂತೆ ಆಪಾದಿತನ ಹೇಳಿಕೆಯನ್ನು ದಾಖಲಿಸಿದ ನಂತರ , ಅಧಿವಿಚಾರಣೆ ಮಾಡಲು ಅಧಿಕಾರ 
ವ್ಯಾಪ್ತಿಯನ್ನು ಹೊಂದಿರುವ ಮ್ಯಾಜಿಸ್ಟ್ರೇಟರಿಗೆ ಪ್ರಕರಣವನ್ನು ರವಾನಿಸತಕ್ಕದ್ದು ಮತ್ತು ಅಂಥ ಪ್ರಕರಣವನ್ನು ಯಾರಿಗೆ ರವಾನಿಸಲಾಗಿದೆಯೋ ಆ 
ಮ್ಯಾಜಿಸ್ಟ್ರೇಟರು, ಆ ಪ್ರಕರಣವನ್ನು ದಂಡ ಪ್ರಕ್ರಿಯಾ ಸಂಹಿತಾ, 1973ರ 346ನೇ ಪ್ರಕರಣದ ಮೇರೆಗೆ ಅದನ್ನು ರವಾನಿಸಿದ್ದರೆ ಹೇಗೆ ಆಪಾದಿತನ ವಿರುದ್ದ 
ದೂರನ್ನು ವಿಚಾರಣೆ ಮಾಡುತ್ತಿದ್ದರೋ ಹಾಗೆಯೇ ವಿಚಾರಣೆ ಮಾಡಲು ಮುಂದುವರೆಯತಕ್ಕದ್ದು. 

( ಬಿ) ಸದರಿ ಅಧಿಕಾರಿಯ ಮುಂದೆ ಇರುವ ಯಾವುದೇ ವ್ಯವಹರಣೆಗಳನ್ನು ಭಾರತ ದಂಡ ಸಂಹಿತೆ, 1860 (1860ರ 45 ) ರ 193ನೇ 
ಪ್ರಕರಣದ ಮತ್ತು 228ನೇ ಪ್ರಕರಣದ ಅರ್ಥವ್ಯಾಪ್ತಿಯೊಳಗೆ ನ್ಯಾಯಿಕ ವ್ಯವಹರಣೆಗಳೆಂದು ಭಾವಿಸತಕ್ಕದ್ದು . 

6 . ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೆ ನಿಷೇಧ.- (1) ಈ ಅಧಿನಿಯಮದ ಮೇರೆಗೆ ತೀರ್ಮಾನಿಸಬೇಕಾದಂಥ ಯಾವುದೇ ಪ್ರಶ್ನೆಯನ್ನು 
ಇತ್ಯರ್ಥಗೊಳಿಸಲು, ತೀರ್ಮಾನಿಸಲು ಅಥವಾ ವ್ಯವಹರಿಸಲು ಯಾವುದೇ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇರತಕ್ಕದ್ದಲ್ಲ. 

( 2 ) ಈ ನಿಯಮದ ಮೇರೆಗೆ ಕೈಗೊಂಡ ಯಾವುದೇ ತೀರ್ಮಾನವನ್ನು ಯಾವುದೇ ಕಾನೂನು ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. 


The above translation of the Karnataka State Servants (Determination of Age) Act , 1974 (Karnataka Act 22 of 1974 ) shall be 
authoritative text in the Kannada Language under section 5A of the Karnataka Official Language Act, 1963. 


PR- 259 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ , ಬಿ. ಗುಂಜಿಗಾವಿ, 
ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳ ಇಲಾಖೆ. 


Sc- 20 


೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 

ಭಾಗ ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 111 ನಾಗೇಖಾ 2015, ಬೆಂಗಳೂರು, ದಿನಾಂಕ: 28 - 01 -2016. 
ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011 ಮತ್ತು (ತಿದ್ದುಪಡಿ) ಅಧಿನಿಯಮ 2014 ಇದರ ಪ್ರಕರಣ 4ರಲ್ಲಿನ ಹಾಗೂ ಕರ್ನಾಟಕ 
ಸಾಮಾನ್ಯ ಖಂಡಗಳ ಅಧಿನಿಯಮ 1899 ( KA .III 1899) ರ ಪ್ರಕರಣ 21 ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಸದರಿ ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು ಯಾವುದೆಂದರೆ : 

ಶೀರ್ಷಿಕೆ “ 9 - ಆರ್ಥಿಕ ಇಲಾಖೆ” - ಉಪ ಶೀರ್ಷಿಕೆ- I ರ ವಾಣಿಜ್ಯ ತೆರಿಗೆ ಇಲಾಖೆಯ ಸೇವೆಗಳ ಕ್ರಮ ಸಂಖ್ಯೆ:10ರ ನಂತರ ಈ ಕೆಳಕಂಡ 
ಸೇವೆಯ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು , ಎಂದರೆ: 

ಹೆಸರಿಸಲಾದ 
ಸೇವೆಗಳ 

ಸಕ್ಷಮ 

ಮೇಲ್ಮನವಿ 
ಹೆಸರಿಸಲಾದ ಅಧಿಕಾರಿಯು 

ಪ್ರಾಧಿಕಾರಿಯು ವಿಲೆ 
ಸಕ್ಷಮ ಅಧಿಕಾರಿಯು ಮೇಲ್ಮನವಿ 

ಮಾಡುವುದಕ್ಕೆ 
ಅಧಿಕಾರಿ 

ಅಧಿಕಾರಿ 
ಮಾಡುವುದಕ್ಕೆ ವಿಲೆ ಮಾಡುವುದಕ್ಕೆ 

ಕಾಲಮಿತಿ 
ಕಾಲಮಿತಿ 

ಕಾಲಮಿತಿ 
2 


*)2 


ಪಟ್ಟಿ 


ವಿಲೆ 


ಪ್ರಾಧಿಕಾರ 


7 


1 ] 


15 ಕೆಲಸದ 


30 ಕೆಲಸದ 
ದಿನಗಳು 


15 ಕೆಲಸದ 
ದಿನಗಳು 


ಸಂಬಂಧಪಟ್ಟ 
ಮೌಲ್ಯವರ್ಧಿತ 
ತೆರಿಗೆ ವಿಭಾಗದ 
ಜಂಟಿ ಆಯುಕ್ತರು 


ವಾಣಿಜ್ಯ 
ತೆರಿಗೆಗಳ 
ಆಯುಕ್ತರು 


ದಿನಗಳು 


ಕರ್ನಾಟಕ 
ಮೌಲ್ಯವರ್ಧಿತ ತೆರಿಗೆ 
ಅಧಿನಿಯಮ, 2003 
ಸೆಕ್ಷನ್ 16 ರಡಿಯಲ್ಲಿ 
ವಿಶೇಷ ಲೆಕ್ಕಾಚಾರ 
ಯೋಜನೆ (Special 
Accounting Scheme) 
ಗೆ ಅನುಮತಿ 
ನೀಡುವುದು . 


ವಾಣಿಜ್ಯ 
ತೆರಿಗೆಗಳ 

ಅಪರ 
ಆಯುಕ್ತರು 
(ಕೇಂದ್ರ 
ಕಛೇರಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 

ಮತ್ತು ಅವರ ಹೆಸರಿನಲ್ಲಿ, 

ಟಿ.ಆರ್.ಶೋಭಾ 
ಆಡಳಿತಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ ( ಆಸು - ನಾಸೆ ), ಸಕಾಲ ಮಿಷನ್ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 111 NASEKHA 2015 , BENGALURU DATED : 28 - 01-2016 . 
In exercise of the powers conferred by Section 4 of the Karnataka Sakala Services Act, 2011 and (Amendment) Act, 2014 , 
and Section 21 of the Karnataka General Clauses Act , 1899 (KA III, 1899) Government of Karnataka hereby amends the Schedule to 
the said Act , as specified below . 


Under the heading “ 9 – Finance Department" – Sub Heading - I of Department of Commercial Taxes after services at Sl. 
No . 10 the following service and the entries relating thereto shall be inserted , namely . 


Time limit 


SI. | 


List of 
Services 


Time limit for 
disposal by 

the 
Designated 

Officer 


for 
disposal 


Designated Officer 


Time limit 
for Disposal 

by the 
Competent 

Officer 


Competent 

Officer 


Appellate 
Authority 


by the 
Appellate 
Authority 


5 . 


11 


15 working 


| 30 working 

days 


15 working 
days 


Granting of 
permission for 
maintaining 
Special 
Accounting 


days 


Joint Commissioner 
of the Commercial 
Taxes of concerned 
VAT Division 


Additional 
Commissioner 
of Commercial 
Taxes (Head 
Quarters - 1) 


Commissioner of 
Commercial 
Taxes 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 


೮೭೭ 


Scheme under 
Sec .16 of 
KVAT Act 
2003. 


PR.No. 275 
SC. 2000 


By Order and in the name of the 
Governor of Karnataka 

T. R . SHOBHA 

Administrative Officer & 
Ex-Officio Under Secretary to Government 

DPAR (AR ), Sakala Mission . 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 

ಾರಿಇ 01 ಸಾಂನಿ 2016 , ಬೆಂಗಳೂರು, ದಿನಾಂಕ: 18 - 02 - 2016 . 
ಕರ್ನಾಟಕ ಮೋಟಾರು ವಾಹನ ತೆರಿಗೆ ಅಧಿನಿಯಮ, 1957 (ಕರ್ನಾಟಕ ಕಾಯ್ದೆ35 /1957) ಕಲಂ 16(1) ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮೇಲ್ಕಂಡ ಕಾಯ್ದೆಯಡಿ ಕರ್ನಾಟಕ ಹೊರತುಪಡಿಸಿ ಮಹಾರಾಷ್ಟ್ರ ರಾಜ್ಯದಲ್ಲಿ 
ನೋಂದಾಯಿಸಲ್ಪಟ್ಟ ಮತ್ತು ಆ ರಾಜ್ಯದಲ್ಲಿ ತೆರಿಗೆ ಪಾವತಿಸಿರುವ ವಾಹನಗಳಿಗೆ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಲು ಸರ್ಕಾರವು ತೀಮಾನಿಸಿದ್ದು, 
ಮಹಾರಾಷ್ಟ್ರ ರಾಜ್ಯದ ವಾಹನಗಳು ಮೋಟಾರು ವಾಹನ ಕಾಯ್ದೆ 1988ರ ಸೆಕ್ಷನ್‌ 88ರ ಸಬ್ ಸೆಕ್ಷನ್ (8) ರ (ಕೇಂದ್ರ ಕಾಯ್ದೆ 59 /88) ಅನುಸಾರ ವಿಶೇಷ 
ರಹದಾರಿ ಪಡೆದು ದಿನಾಂಕ: 21 - 02 -2016 ರಿಂದ 29- 02 - 2016 ರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಗೆ ಆಗಮಿಸುವ ಮಹಾರಾಷ್ಟ್ರದ 
ಪ್ರವಾಸಿ ವಾಹನಗಳಿಗೆ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ, 

ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಬೀರೇಶ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


TRANSPORT SECRETARIAT 

NOTIFICATION 
No . SARIE 01 SAENI 2016 , BENGALURU , DATED : 18 -02- 2016 
In exercise of the powers conferred by sub -Section ( 1) of section 16 of the Karnataka Motor Vehicle Taxation Act, 1957 
(Karnataka Act 35 of 1957 ), the Government of Karnataka being of the opinion that it is necessary in the public interest so to do hereby 
exempt the tax payable under the said Act in respect of vehicles registered in the State of Maharastra covered by specialpermits issued 
under sub section (8 ) of section 88 of Motor Vehicles Act , 1988 (Central Act 59 of 1988 ) which are valid in the State ofKarnataka for the 
period from 21 -02 - 2016 to 29 -02 - 2016 , provided for such vehicles tax has already been paid to the State in which they have been 
registered and the special permits shall cover the visit to Belagavi District in Karnataka. 


PR, 276 
Sc .100 


By Order and in the name of the 
Governor of Karnataka 

_ K . BEERESH 
Under Secretary to Government 

Transport Department 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 140 ನಾಸೇಖಾ 2014 ( ಭಾಗ -1) ಬೆಂಗಳೂರು, ದಿನಾಂಕ: 23 - 01 - 2016 . 
ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011 , ಮತ್ತು ( ತಿದ್ದುಪಡಿ) ಅಧಿನಿಯಮ 2014ರ (ಕರ್ನಾಟಕ ಅಧಿನಿಯಮ 01 , 2012 ) ಸೆಕ್ಷನ್ 04ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು 
ಯಾವುದೆಂದರೆ , 

ಸದರಿ ಅಧಿನಿಯಮದ ಅನುಸೂಚಿಯಲ್ಲಿ : 

ಶೀರ್ಷಿಕೆ 10ರ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011ರ ಅನುಸೂಚಿಯಲ್ಲಿ ಕ್ರಮ ಸಂಖ್ಯೆ :09ರ 
ಅಂಕಣ 2ರಲ್ಲಿನ “ ಟ್ರೇಡ್ ಯೂನಿಯನ್ ಅಧಿನಿಯಮ , 1926ರಡಿಯಲ್ಲಿ ನೋಂದಣಿ ” ಎಂಬ ಸೇವೆಗೆ ಅಂಕಣ 04 ರಲ್ಲಿ ನಮೂದಿಸಿರುವ “15 ಕೆಲಸದ 


೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


ಭಾಗ ೪ಎ 


ದಿನಗಳು” ಬದಲಿಗೆ 30 ಕೆಲಸದ ದಿನಗಳು ” ಎಂದು ಹಾಗೂ ಕ್ರಮ ಸಂಖ್ಯೆ:10ರ ಅಂಕಣ 2ರಲ್ಲಿನ “ಮೋಟಾರು ಸಾರಿಗೆ ಕಾರ್ಮಿಕರ ಅಧಿನಿಯಮ 
1961ರಡಿಯಲ್ಲಿ ನೋಂದಣಿ” ಎಂಬ ಸೇವೆಗೆ ಅಂಕಣ 04 ರಲ್ಲಿ ನಮೂದಿಸಿರುವ “30 ಕೆಲಸದ ದಿನಗಳು ” ಬದಲಿಗೆ “ 15 ಕೆಲಸದ ದಿನಗಳು” ಎಂದು 
ಪರಿಷ್ಕರಿಸಿ ಹೊರಡಿಸಲಾಗಿದೆ. 

ಶೀರ್ಷಿಕೆ II-ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಡಿ ಉಪ ಶೀರ್ಷಿಕೆ - IIರ ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011ರ ಅನುಸೂಚಿಯಲ್ಲಿ ಕ್ರಮ ಸಂಖ್ಯೆ:06 - ಸಮೂಹ ಬಿ ವೈದ್ಯಕೀಯ ವೆಚ್ಚ 
ಮರುಪಾವತಿ ಸೇವೆಯಡಿ ಅಂಕಣ 02 ರಲ್ಲಿನ “ಕೇಂದ್ರ ಕಛೇರಿಯ ಇಲಾಖಾ ಮುಖ್ಯಸ್ಥರು ಸಮೂಹ ಎ ಮತ್ತು ಬಿ ವೃಂದದ ಅಧಿಕಾರಿಗಳು ” ಸೇವೆಗೆ 
ಸಂಬಂಧಿಸಿದಂತೆ ಅಂಕಣ 03 ರಲ್ಲಿ ನಿರ್ದೇಶಕರು, ಅಂಕಣ 05 ರಲ್ಲಿ ಉಪ ನಿರ್ದೇಶಕರು ಹಾಗೂ ಅಂಕಣ 07ರಲ್ಲಿ ಜಂಟಿ ನಿರ್ದೇಶಕರು ಎಂದು 
ನಮೂದಿಸಿರುವ ಬದಲಿಗೆ “ ಅಂಕಣ 03 ರಲ್ಲಿ ನಿರ್ದೇಶಕರು, ಅಂಕಣ 05 ರಲ್ಲಿ ಜಂಟಿ/ಉಪ ಕಾರ್ಯದರ್ಶಿಗಳು ಹಾಗೂ ಅಂಕಣ 07 ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳು ” ಎಂದು ಪರಿಷ್ಕರಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 

ಟಿ. ಆರ್ .ಶೋಭಾ 
ಆಡಳಿತಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಆಸುಇ ( ಆಸು - ನಾಸೆ ), ಸಕಾಲ ಮಿಷನ್ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 140 NASEKHA 2014 (P - 1) Bengaluru , DATED 23 -01-2015 


In exercise of the powers conferred by Section 4 of the Karnataka Sakala Services Act, 2011 and (Amendment) Act 2014 
(Karnataka Act 1 of 2012), the Government of Karnataka, hereby amends the Schedule appended to the said Act, as follows, namely : 


Under the heading “ 10 - Labour Department”, 
(a ) in the entries relating to “Registration under the Trade Union Act, 1926 ” at serialnumber 9 , in column No.4 , for the words and 

digit “ 15 working days ”, the words and digit “ 30 working days ” shall be substituted ; and 
(b ) in the entries relating to “ Registration under Motor Transport Workers Act, 1961" at serial number 10 , in column No.4 , for the 

words and digit “ 30 working days”, the words and digit “ 15 working days ” shall be substituted . 


PR, 277 
Sc. 2000 


By Order and in the name of the 

Governor of Karnataka 


T. R . SHOBHA 

Administrative Officer & 
Ex-Officio Under Secretary to Government 

DPAR (AR ), Sakala Mission . 
TRANSPORT SECRETARIAT 

NOTIFICATION 
No. SARIE 26 SASUMSE 2015 (P ) BENGALURU , DATED : 04 -09 - 2015 . 
Whereas Government of Karnataka is satisfied that in public interest or in the interest of public order, it is necessary or 
expident so to do, to prohibit strike in following essential service , in Karnataka State Road Transport Corporation , Bengaluru 
Metropolitan Transport Corporation , North East Karnataka Road Transport Corporation and North West Karnataka Road Transport 
Corporation . 


Now therefore , in exercise of the powers conferred by sub-section (1) of Section 3 of the Karnataka Essential Services 
Maintenance Act, 2013 (Karnataka Act No - 25 of 2015 ) Government of Karnataka Prohibits stike in following essential services, namely 
service in the Karnataka State Road Transport (Corporation , Bengaluru Metropolitan Transport Corporation , North East Karnataka Road 
Transport Corporation and North West Road Transport Corporation with effect from 07 -09- 2015 . 


PR . 278 
SC.50 


By Order and in the name of the 
Governor of Karnataka 

K . BEERESH 
Under Secretary to Government 

Transport Department 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 


8925 


LABOUR SECRETARIAT 

NOTIFICATION 

No . LD 93 LSI 2013 Bengaluru , Dated :18 -03- 2016 
Whereas the draft of the following rules of the Karnataka Civil Services (Absorption of Contract Doctors in the department of 
Employees State Insurance Scheme Medical Services ) (Special), Rules , 2016 , was published as required by sub -section (1) of 
section 3, read with section 8 of the Karnataka State Civil Services Act, 1978 (Karnataka Act 14 of 1990 ) in Notification No. LD 93 LSI 
2013 , dated 26th February 2016 in Part-IV - A [No. 336 ] of the Karnataka Gazette Extraordinary dated 27-02 - 2016 inviting objections and 
suggestions from all persons likely to be affected thereby within fifteen days from the date of publication in the Official Gazette . 

And whereas the said Gazette wasmade available to the Public on 27 -02- 2016 . 
And whereas objections and suggestions received have been considered by the Government. 

Now therefore, in exercise of the powers conferred by sub - section (1) of section 3, read with section 8 of the Karnataka State 
Civil Services Act, 1978 (Karnataka Act 14 of 1990 ), the Government ofKarnataka makes the following rules , namely ; 

RULES 
1 . Title and commencement.- (1 ) These rules may be called the Karnataka Civil Services (Absorption of Contract Doctors 
in the Departmentof Employees State Insurance Scheme Medical Services ) (Special) Rules, 2016 . 

(2 ) They shall come into force from the date of their publication in the official gazette . 
2. Definitions .- (1) In these rules, unless the context otherwise requires 

(a ) “ Contract Doctor” means , a Doctor who has passed MBBS Degree and appointed in the 

Department of Employees State Insurance Scheme Medical Services as Insurance 
Medical Officer on contract basis by the State Government or the Director, ESIS Medical 
Services as the case may be and who has served as such for not less than one year and 

continues to work as such on the date of commencement of these rules ; 

(b ) Schedule means Schedule appended to these rules ; 
(2 ) Other words and expressions used in these rules , but defined shall have the same meaning respectively 
assigned to them in Karnataka Civil Services (General Recruitment) Rules, 1977 . 

3. Absorption of Contract Doctors appointed in the Department of Employees State Insurance Scheme 
Medical Services into the State Civil Services.- Notwithstanding anything contained in the Karnataka Civil Services 
(General Recruitment) Rules , 1977 or the Department of Employees State Insurance Scheme Medical Services ( Recruitment) 
Rules , 2010 or any other rules made or deemed to have been made under the provisions of the Karnataka Civil Services Act, 
1978 (Karnataka Act 14 of 1990 ), every Contract Doctor specified in column (2 ) of the schedule who has completed not less than 
three years of service on the date of commencement of these rules shall , with effect from the date of commencement of these 
rules, be absorbed , in the category of post and pay scale specified in the columns (6 ) and (7) of the Schedule in the Department 
of Employees State Insurance Scheme Medical Service: 
Provided further that no such person shall be absorbed, 

(i) if he was disqualified for appointment under the Karnataka Civil Services (General 

Recruitment) Rules , 1977 on the date of his appointment as Doctor on Contract basis ; 
( ii ) if he does not possess the minimum academic qualification , specified in the relevant rules 

of recruitment applicable for recruitment to the said posts ; and 
(iii) in any post reserved for the persons belonging to the Scheduled Caste , or Scheduled Tribes 

or other Backward Classes unless he belongs to such Caste , tribe or backward Classes , 

as the case may be. 
4 . Pay, pension Leave and Seniority of Persons absorbed under these rules .- Notwithstanding anything contained in the 
Karnataka Civil Service Rules , 

(i) the initial basic pay of Contract Insurance Medical Officer shall be fixed at the minimum of 

the pay scale applicable to the category of post to which he is absorbed under rule 3 ; 
( ii) The service rendered by a person as Contract Insurance Medical Officer prior to the date of 

absorption shall not count for the purposes of leave , Pay , Pension , seniority and grant of 
Promotion as Senior Insurance Medical Officer, Chief Insurance Medical Officer, Junior 
Specialist or Senior Specialist under Time Bound Advance Scheme or for grant of 

selection time scale of pay . 
5 . Application of other rules. The provisions of the Karnataka Civil Services Rules, the Karnataka Civil Services (Conduct) 
Rules , 1966 and all other rules regulating the conditions of service of Government Servants in so far as they are not inconsistent with 
the provisions of these rules , shall apply to persons absorbed under these rules . 


By order and in the name of the Governor of Karnataka 

Lakshmi Devi 

Desk Officer-5 , 
Labour Department (ESIS Medical Services) 


ಭಾಗ ೪ಎ 


| | 


೮೮೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧, ೨೦೧೬ 

SCHEDULE -1. 
Notification No. LD 93 LSI 2013, Bengaluru Dated : 18 -03- 2016 
(See Rule 3 ) 

Post to which 
Contract 
Name of the IMO and 

Date of Date of absorbed 

Appointment 
No . Place of working 

Joining Birth under these 
Order No . & Date 

rules 
( 1 ) ( 2) 

(4 ) 

( 6) | 
| Dr Ruksana Tabassum R . | Govt. Notification | 11- 8- 2008 

| 15- 04 -1979 

IMO 
ESI Hospital, Hubbali 

No.LD 435 LSI 2004 

Dt. 26-07- 2008 
Dr. Rizwan Ahmed ESI 

Govt. Notification 10-10 - 2008 | 01- 05 -1974 

IMO 
Dispensary, Karkala 

No.LD 435 LSI 2004 
Dt. 26-07- 2008 


Pay Scale of the 
post in which 

absorbed 


Category 


( 3) 


( 5) 


( 7) 


(8) 


1, 


Rs. 28100 - 50100 || 


Rs . 28100 -50100 


| 


2 , 


Lakshmi Devi 

Desk Officer-5 , 

Labour Department, (ESIS Medical Services ) 
SCHEDULE - 1 
Notification No . LD 93 LSI 2013 , Bengaluru Dated : 18 -03- 2016 

(See Rule 4 ) 

No . of 
Category of posts and scale of pay v acancies to 

Minimum qualification 
be filled 
( 2) 

( 3) 
Insurance Medical Officer 

02 

1) Must possess MBBS Degree or equivalent qualification 
Rs. 28100 - 700- 28800- 800- 33600- 900 

from an Institution recognized by MCI/KMC 
39000-1050- 45300 -1200- 50100 

2) Must have registered in MCI/KMC 


( 1) 


Lakshmi Devi 
PR -293 

Desk Officer- 5 , 
SC -100 

Labour Department, (ESIS Medical Services ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 02 ಹೆಚ್ ಎಂಬಿ 2016 ಬೆಂಗಳೂರು, ದಿನಾಂಕ: 30ನೇ ಜನವರಿ 2016 
ಶ್ರೀ ಟಿ. ಎಂ . ರಂಗಸ್ವಾಮಿ , ಜಂಟಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಇವರು ದಿನಾಂಕ: 01 - 02 - 2015ರಿಂದ ಒಂದು ವರ್ಷದ 
ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿತ್ತಿರುತ್ತಾರೆ. ಸದರಿಯವರ ಅವಧಿ ದಿನಾಂಕ: 31 - 01 -2016ರಂದು ಮುಕ್ತಾಯಗೊಳ್ಳಲಿದೆ. ಇವರನ್ನು 
ಅದೇ ಹುದ್ದೆಯಲ್ಲಿ ಇನ್ನು ಒಂದು ವರ್ಷ ಗುತ್ತಿಗೆ ಆಧಾರದ ಮೇರೆಗೆ ಮುಂದುವರೆಸಲು ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಇವರು 
ಕೋರಿಕೆ ಸಲ್ಲಿಸಿರುತ್ತಾರೆ. 

ಕರ್ನಾಟಕ ಸರ್ಕಾರ ( ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ 1ನೇ ಷೆಡ್ಯೂಲ್‌ನ ಐಟಂ 18ರನ್ವಯ ಶ್ರೀ ಟಿ. ಎಂ . ರಂಗಸ್ವಾಮಿ , ಇವರನ್ನು 
ದಿನಾಂಕ: 01- 02 - 2016ರಿಂದ 31- 01- 2017ರವರೆಗೆ ಒಂದು ವರ್ಷದ ಅವಧಿಗೆ ಈ ಹಿಂದೆ ವಿಧಿಸಿರುವ ಸೇವಾ ಷರತ್ತುಗಳನ್ನು ಹಾಗೂ ನಿಬಂಧನೆಗಳನ್ನು 
ವಿಧಿಸಿ, ಜಂಟಿ ನಿವಾಸಿ ಆಯುಕ್ತರು ( ಹೌಸ್ ಕೀಪಿಂಗ್) , ಕರ್ನಾಟಕ ಭವನ, ನವದೆಹಲಿ, ಈ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಮುಂದುವರೆಸಲು 
ಸಚಿವ ಸಂಪುಟವು ಅನುಮೋದಿಸಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಶ್ರೀ ಟಿ. ಎಂ . ರಂಗಸ್ವಾಮಿ , ಅವರನ್ನು ಜಂಟಿ ನಿವಾಸಿ ಆಯುಕ್ತರು ( ಹೌಸ್ ಕೀಪಿಂಗ್) ಕರ್ನಾಟಕ ಭವನ , ನವದೆಹಲಿ , ಈ 
ಹುದ್ದೆಯಲ್ಲಿ, ದಿನಾಂಕ : 01 - 02 - 2016ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ( ಯಾವುದು ಮೊದಲೋ 
ಅಲ್ಲಿಯವರೆಗೆ) ಗುತ್ತಿಗೆ ಆಧಾರದ ಮೇಲೆ ಈ ಹಿಂದೆ ಗುತ್ತಿಗೆಯ ಸೇವೆಯ ಸಂದರ್ಭದಲ್ಲಿ ವಿಧಿಸಿರುವ ಸೇವಾ ಷರತ್ತು ಹಾಗೂ ನಿಬಂಧನೆಗಳಂತೆ 
ಸೌಲಭ್ಯಗಳು ಹಾಗೂ ಷರತ್ತುಗಳನ್ನು ವಿಧಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR- 294 

ಡಾ | ಬಿ . ಎಸ್. ಮಂಜುನಾಥ ಸ್ವಾಮಿ 
SC-10 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ - 1) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩೧ , ೨೦೧೬ 

een 
EDUCATION SECRETARIAT 

NOTIFICATION 

No: ED 30 DPI 2013 , Bengaluru Dated : 28 .03 .2016 . 
The draft of the following rules further to amend the Karnataka Education Department Services ( Department of Public 
Instructions (Recruitment) Rules , 1967, which the Government of Karnataka proposes to make in exercise of the powers conferred by 
sub - section ( 1 ) of section 3 read with section 8 of the Karnataka State Civil Services Act, 1978 (Karnataka Act 14 of 1990 ) is hereby 
published as required by clause ( a ) of sub - section (2 ) of section 3 of the said Act, for the information of all persons likely to be affected 
thereby and notice is hereby given that the said draft will be taken into consideration after fifteen days from the date of its publication in 
the Official Gazette . 

Any objections or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections or suggestions may be 
addressed to the Principal Secretary to Government, Education Department (Primary and Secondary Education ) M .S . Building, 
Dr. B . R . Ambedkar Veedhi, Bengaluru - 560001. 

DRAFT RULES 
Title and Commencement :- 1) These rules may be called the Karnataka Education Department Services (Department of 
Public Instructions ) (Recruitment) ( Amendment) Rules , 2016 . 

2) They shall come into force from the date of their publication in the Official Gazette . 
2 . Amendment of Schedule :- In the Karnataka Education Department Services (Department of Public Instructions ) 

(Recruitment) Rules, 1967 , in the schedule : 
for the post of Joint Director (Physical Education ) at serial number 3A , and entries relating thereto , the following shall be 
substituted namely: 
Cadre and pay Scale No of Method of recruitment 

Minimun Qualification 


No . 


posts 


Joint Director (Physical 
Education ) (* . 40050 -56550 ) 


By Promotion from the cadre of 
Divisional Deputy Director 
(Physical Education ) 


Must have put in a service of not less than two 
years in the cadre of Divisional Deputy 
Director (Physical Education ) 
Provided that, if an official who has put in a 
service of not less than two years is not 
available , then an official who have put in not 
less than one year of service may be 
considered for promotion . 


(ii) 


For the post of Divisional Deputy Director (Physical Education ) at serial number 16D and entries relating thereto , the following 
shall be substituted , namely : 
Cadre and pay Scale No of Method of recruitment 

Minimun Qualification 


No. 


posts 


Divisional Deputy Director 
( Physical Education ) 
(K . 36 , 300 -53850 ) 


By Promotion from the cadre of 
District Physical Education 
Officer 


Must have put in a service of not less than three 
years in the cadre of District Physical Education 
Officer . 
Provided that, if an official who has put in a service 
of not less than three years is not available , then an 
official who have put in not less than two years of 
service may be considered for promotion . 


No. 


( iii) For the post of District Physical Education Officer, Office of the Deputy Director of Public Instructions (Administration ) at serial 

number 34B and entries relating thereto , the following shall be substituted , namely : 
SI. Cadre and pay Scale 

No of Method of recruitment 

Minimun Qualification 
posts 
District Physical Education 

34 + 3 By Promotion from the cadre of Must have put in a service of not less 
Officer, Office of the Deputy 

Physical Education Inspector in than five years in the cadre of Physical 
Director of Public Instructions 

the Block Education Office 

Education Inspectors in the Block 
(Administration )/Senior 

Education Office . 
Assistant Director in the office 

Provided that, if an official who has put 
of the KSEEB/DSERT/CPI 

in a service of not less than five years is 
Bengaluru (R . 28100 -50100) 

not available , then an official who have 
put in not less than three year of service 
may be considered for promotion . 


PR . 301 
SC . 25 


By Order and in the name of the Governor of Karnataka 

J. R .ANNAPURNA 
Under Secretary to Government, 
Education Department (Admin ) 


eses 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


ಭಾಗ ೪ಎ 


WOMEN AND CHILD DEVELOPMENT AND EMPOWERMENT OF DIFFERENTLY ABLED AND SENIOR CITIZENS SECRETARIAT 

NOTIFICATION 

No : WCD 348 PHP 2015, BENGALURU , DATED :28.01. 2016 . 
In exercise of the powers conferred under Sub - Section (1) of Section 32 of the Person with Disabilities (equal Opportunities, Protection of Rights and Full Participation ) Act 1995 , the Government of 
Karnataka hereby identifies the post specified in Col. 3,4, & 5 of the Schedule below in respect of the category “ A & B " Posts of the disable persons in Karnataka Residential Educational Institutions 
Society . 


SCHEDULE -I 


Sl. No. 


Blindness or Low Vision 


Name of the Department 
Karnataka Residential Educational Institutions Society 


1. 


Pre University Residential Science Colleges , Principal 
(Group-A) 


Hearing Impairment 
Pre University Residental Science Colleges , 
Principal (Group -A ) 


2 . 


Karnataka Residential Educational Institutions Society 


Loco motor Disability of Cerebral palsy 
Pre University Residential Science Colleges, 
Principal (Group-A )(OA.OL ) 
Lecturer Pre University Residential Science 
Colleges (Group-B ) (OA,OL) 
Principal of Morarji Desai/Kitturu Rani Channamma 
Atalbihari Vajpayi Residential Colleges, (Group-B) 
(OL ,OA ) 


3. 


Karnataka Residential Educational Institutions Society 


Principal of Morarji Desai/Kitturu Rani Channamma 
Atalbihari Vajpayi Residential Colleges, (Group-B ) 


Principal of MorarjiDesai/Kitturu Rani 
Channamma /Atalbihari Vajpayi Residential 
Colleges, (Group -B) 


In exercise of the powers conferred under Sub - Section (1) of Section 32 of the Person with Disabilities (equal Opportunities, Protection of Rights and Full Participation ) Act 1995 , the Government of 
Karnataka hereby identifies the post specified in Col. 3, 4 , 5 , 6 , 7 , 8 & 9 of the Schedule below in respect of the category " C & D ” Posts of the disable persons in Karnataka Residential Educational 
Institutions Society . 

SCHEDULE - II 


Name of the 
Department 


Blind 


Low Vision 


Leprosy Cured 


Hearing Impairment 


Locomotor Disability 


Mentally III 


Mentally 
Retarded 


20 


8 


Karnataka 


Residential 


Language teachers of Morarji Desai / 
Kitturu RaniChannamma / 
Atalbihari VajpayiResidential Colleges , 
(Group-C) 


Language teachers ofMorarji Desai/ 
Kitturu Rani Channamma / 
AtalbihariVajpayi Residential 
Colleges , (Group -C ) 


Language teachers ofMorarji Desai / 
Kitturu Rani Channamma / 
Atalbihari VajpayiResidential Colleges, 
(Group- C ) 


Language teachers of Morarji Desai / 
Kitturu Rani Channama/ 
Atalbihari Vajpayi Residential 
Colleges, (Group -C ) 


Educational 


Institutions 


Language teachers ofMorarji Desai/ 
Kitturu Rani Channama / 
Atalbihari VajpayiResidential 
Colleges, (Group -C ) 
(OA,OL, OAL, BL ,) 
Optional Subject Teachers ofMorarji 
Desai/ Kitturu Rani Channamma / 
Atalbihari VajpayiResidential 
Colleges, 
(Group-C ) (OA,OL , OAL & BL) 


Society 
Karnataka 
Residential 


2 


Optional Subject Teachers ofMorarji 
Desail Kitturu Rani Channamma / 
Atalbihari Vajpayi Residential College , 
(Group-C ) 


Optional Subject Teachers ofMorarji 
Desai / Kitturu Rani Channammal 
Atalbihari Vajpayi Residential College, 
(Group -C) 


Optional Subject Teachers of Morarji 
Desai/ Kittur/RaniChannamma / 
Atalbihari VajpayiResidentialCollege, 
(Group-C ) 


Educational 


Optional Subject Teachers of Morarji 
Desai/Kitturu Rani Channamma / 
Atalbihari VajpayiResidential 
Colleges, 
(Group -C ) 


Institutions 
Society. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧ , ೨೦೧೬ 


esesa 


Mentally 


Name of the 
Department 


Blind 


Low Vision 


Leprosy Cured 


Hearing Impairment 


Locomotor Disability 


Mentally III 


Retarded 


1 


4 


7 


8 


Karnataka 


Music Teachers ofMorarji Desai / 
Kitturu Rani Channamma/ 
Atalbihari VajpayiResidential Colleges, 
(Group-C) 


Music Teachers of Morarji Desai/ 
Kitturu Rani Channamma / 
Atalbihari VajpayiResidential 
Colleges, 
(Group - C ) 


Music Teachers ofMorarji Desai / 
Kitturu Rani Channamma / 
Atalbihari Vajpayi Residential Colleges, 
(Group -C ) 


Music Teachers ofMorarji Desai/ 
Kitturu Rani Channamma / 
Atalbihari VajpayiResidential 
Colleges, (Group -C ) (OL,BL) 


Residential 
Educational 
Institutions 
Society 
Karnataka 
Residential 
Educational 


Music Teachers of Morarji Desai/ 
Kitturu Rani Channamma/ 
Atalbihari Vajpayi Residential 
Colleges, 
(Group-C ) 
Drawing Teachers of Morarji 
Desai/Kitturu Rani Channamma / 
Atalbihari Vajpayi Residential 
Colleges, (Group -C ) 


Drawing Teachers of 
Morarji Desai/Kitturu 
Rani Channammal 
Atalbihari Vajpayi 


Drawing Teachers of Morarji 
Desai /Kitturu Rani Channamma / 
Atalbihari Vajpayi Residential 
Colleges, (Group-C) (OA ,OL,OAL,BL) 


Institutions 


Society 


Residential 


Colleges , 
(Group - C ) 


5 


First Division 


First Division Assistant (Group -C ) 


Karnataka 
Residential 


First Division Assistant 
(Group -C ) 


First Division Assistant 
(Group -C ) 


First Division Assistant 
(Group-C ) 


First Division Assistant 
(Group-C ) (OA,OL ,OAL,BL) 


Assistant 
(Group-C ) 


Educational 


Institutions 


Society . 


Karnataka 


Hostel Warden ofMorarji Desai/Kitturu 
RaniChannamma Atalbhari Vajpayi 


Residential 


HostelWarden ofMorarji 
Desai/Kitturu Rani Channammal 
Atalbhari Vajpayi Resdential 
Colleges, (Group-C) 


Hostel Warden ofMorarji 
Desai /Kitturu RaniChannamma 
/Atalbhari Vajpayi Resdential 
Colleges, (Group- C) (OA ,OL ,BL) 


HostelWarden of 
Morarji Desai/Kitturu 
Rani Channamma 
Atalbhari Vajpayi 
Resdential Colleges, 
(Group -C ) 


Hostel Warden ofMorarji Desai/ 
Kitturu Rani Channamma / 
Atalbhari Vajpayi Resdential 
Colleges, (Group-C ) 


Educational 


Resdential a 


Institutions 
Society . 


7 


Karnataka 


Residential 


Staff Nurse 


Staff Nurse 


Educational 


Staff Nurse (Group-C) 


StaffNurse 
(Group -C ) 


(Group -C ) (OL) 


(Group - C ) 


Institutions 


Society 


8 


Karnataka 


Second Division Assistant 


Second Division Assistant (Group -C ) 


Second Division Assistant 

(Group -C ) 


Second Division Assistant 

(Group- C ) 


Second Division Assistant 
(Group- C ) (OA ,OL ,OAL,BL) 


Residential 


Second Division 

Assistant 
(Group -C ) 


(Group-C) 


Educational 
Institutions 


Society . 


R .N .I. No. KARBIL /2001/47147 POSTAL REGN. No. RNP/KA/ BGS/2202/2014 -16 

Licensed to post without prepayment WPP No . 297 
೮೮೪ 

* ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩೧, ೨೦೧೬ 


ಭಾಗ ೪ಎ 


Mentally 


Name of the 
Department 


Blind 


Low Vision 


Leprosy Cured 


Hearing Impairment 


Locomotor Disability 


Mentally III 


Retarded 


4 


5 


6 


8 


Karnataka 


Cook (Group-D ) 


Cook (Group -D ) 


Cook 


Cook (Group -D ) (OL) 


Cook (Group -D ) 


Cook 
(Group -D ) 


Residential 


(Group-D ) 


Educational 


MR 


(Mild ) 


Institutions 
Society. 


10 


Karnataka 


Kitchen 


Kitchen Porter 

(Group-D ) 


Kitchen Porter 

(Group- D ) 


Kitchen Porter 

(Group -D ) 


Kitchen Porter 

(Group-D ) 


Kitchen Porter 
(Group-D ) (OL ) 


Kitchen Porter 

(Group- D ) 


Residential 


Educational 


Porter 
(Group -D ) 
MR (Mild ) 


Institutions 


Society . 


11 


Karnataka 


Sweepers/Cleaners & REL 

(Group-D) 


Sweepers/Cleaners & REL 

(Group -D ) 


Sweepers/Cleaners & REL 

(Group -D ) 


Sweepers/ 
Cleaners & REL 

(Group-D ) 


Residential 
Educational 


Sweepers/Cleaners & REL 

(Group -D ) 

(OL) 


Sweepers/Cleaners & REL 

(Group-D ) 


Sweepers/ 
Cleaners & 

REL 
(Group -D ) 
MR (Mild ) 


Institutions 
Society . 


12 


Peon 


Peon 


Peon 


Peon 


Peon 


Karnataka 
Residential 


Peon 
(Group- D ) 


(Group -D ) 


(Group -D ) 


(Group - D ) 


(Group-D ) 


(Group- D ) 
(OL,BL) 


Peon 
(Group -D ) 
MR (Mild ) 


Educational 


Institutions 
Society . 


This Order is issued as per the DPAR Services Rules- 1 vide Order No . DPAR 273 SeNaNi 2013 Dated: 13 /03 /2015 . 


By Order and in the name of the Governor of Karnataka, 

JAYALAKSHMI, 

Under Secretary to Government-2 , 
Department ofWomen & Child Development & Empowerment of Differently 

Abled and Senior Citizens . 


PR . 134 
SC .500 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


